


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೦ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೭, ೨೦೧೫ (ಮಾರ್ಗಶಿರ ೨೬, ಶಕ ವರ್ಷ ೧೯೩೭) ಸಂಚಿಕೆ ೫೦ 
Volume 150 Bengaluru, Thursday, December 17, 2015 (Margashira 26, Shaka Varsha 1937) Issue 50 
ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 
ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿ-285 (ಎಲ್‌.ವಿ.ಓ-285), ಕಾರ್ಕಳ 
ಪ್ರಕಟಣೆ 


ಅಧಿಸೂಚನೆ ಸಂಖ್ಯೆ:ಟಿಡಿಎಸ್‌ 29281005/ವ್ಯಾಟ್‌ 156/13/2015-16, ದಿನಾಂಕ : 07-10-2015. 


ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಕಛೇರಿ-285, ಕಾರ್ಕಳ ಕಛೇರಿಯಿಂದ ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್‌, ಮಿಯಾರು, 
ಕಾರ್ಕಳ ತಾಲ್ಲೂಕು, ಉಡುಪಿ ಜಿಲ್ಲೆ, ಇವರು ದಿನಾಂಕ : 30-09-2006 ರಂದು ಪಡೆದ ನಮೂನೆ-156 (ಟಿಡಿಎಸ್‌ ಫಾರಂ) ಶಾಸನಬದ್ಧ ನಮೂನೆಗಳು 
ಕಛೇರಿ ಸ್ಥಳಾಂತರ ಸಮಯದಲ್ಲಿ ಕಳೆದು ಹೋಗಿರುತ್ತವೆ. ಈ ಸಂಬಂಧ ಸ್ಥಳೀಯ ಪತ್ರಿಕೆಯಲ್ಲಿ ಹಾಗೂ ಆರಕ್ಷಕ ಠಾಣೆ, ಕಾರ್ಕಳ, ಇಲ್ಲಿ ದೂರು 
ದಾಖಲಿಸಲಾಗಿದೆ. ಕಳೆದು ಹೋದ ನಮೂನೆಗಳ ವಿವರ ಈ ರೀತಿ ಇದೆ. 
































ಕ್ರಸಂ. ಪುಸ್ತಕ ಸಂಖ್ಯೆ ಕ್ರಸಂ. ಒಟ್ಟು 
ರಿಂದ ರಿಗೆ 
1 0001056 0052751 0052800 50 
PR. 935 ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, 


ಎಲ್‌.ವಿ.ಓ 285, ಕಾರ್ಕಳ 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ. 16, 11ನೇ ರಾಜಭವನ ರಸ್ತೆ, ಬೆಂಗಳೂರು 
ಅಧಿಸೂಚನೆ 
ಸಂ:ಕೃಮಾಇ/ನಿಯವಿ/ಉಮಾಪ್ರಾ/88/15-16, ದಿನಾಂಕ : 29-08-2015. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲ೦ 6(2)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾಗಿರುವ ಜಿ.ಎನ್‌. ಶಿವಮೂರ್ತಿ ಆದ ನಾನು ಸಿರಾ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ಘೋಷಿಸಲಾಗಿರುವ ಅಧಿಸೂಚಿತ ಕೃಷಿ 
ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಶೀಬಿ ಅಗ್ರಹಾರ ಗ್ರಾಮದ ಪರಿಮಿತಿಯೊಳಗಿನ ಪ್ರದೇಶವನ್ನು “ಉಪ ಮಾರುಕಟ್ಟೆ” ಎಂದು ಮತ್ತು ಈ ಕೆಳಗಿನ 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು “ಉಪ ಮಾರುಕಟ್ಟೆ ಪ್ರಾಂಗಣ” ಎಂದು ಘೋಷಿಸಿದ್ದೇನೆ. 
ಕೃಷಿ ಉತ್ಪನ್ನಗಳು 
1. ಜಾನುವಾರುಗಳು, 2. ಮೇಕೆಗಳು, 3. ಕುರಿಗಳು, 4. ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ.ಗಳು, 6. ಸಜ್ಜೆ, 7. ಜವೆ 
ಗೋಧಿ, 8. ಜೋಳ, 9. ಕಂಬು, 10. ಮೆಕ್ಕೆಜೋಳ, 1. ನವಣೆ, 12. ಭತ್ತ, 13. ರಾಗಿ, 14. ಅಕ್ಕಿ, 15. ಸಾಮೆ (ಸಾವೆ), 16. ಗೋಧಿ, 17. ಅಂಟುವಾಳ, 
18. ಬೊಂಬು, 19. ಬೆತ್ತ, 20. ಹಿಪ್ಪೆಬೀಜ, 21. ಹೊ೦ಗೇಬೀಜ, 22. ಬೇವಿನಬೀಜ, 23. ಸೀಗೇಕಾಯಿ, 24. ಹುಣಸೇಹಣ್ಣು, 25. ಹುಣಸೇಬೀಜ, 
26. ಸೇಬು, 27. ಬಾಳೆಹಣ್ಣು, 28. ಬೋರೆಹಣ್ಣು, 29. ಹುಳಿಹಣ್ಣುಗಳು, 30. ಚಕ್ಕೋತನ ಹಣ್ಣು, 3೬ ಪೇರಲೆಹಣ್ಣು, (ಸೀಬೆಹಣ್ಣು) 32. ದ್ರಾಕ್ಷಿ. 


(೪೭೫೩) 


೪೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 





33. ಹಲಸಿನಹಣ್ಣು, 34. ಜಂಬುನೇರಳೆಹಣ್ಣು, 35. ನಿಂಬೆಹಣ್ಣು. 36. ಕರಬೂಜ, 37. ಮಾವಿನಹಣ್ಣು, 38. ಮೂಸಂಬಿ, 39. ಮರಸೇಬು, 40. ಪೈನಾಪಲ್‌ 
(ಅನಾನಸ್‌), 41 ಪಪ್ಪಾಯಿಹಣ್ಣು (ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43. ಸಪೋಟಾ, 44. ಸಿದ್ದೋಟ, 45. ಕಿತ್ತಳೆ, 46. ಕಲ್ಲಂಗಡಿ, 47. ನೆಲಗಡಲೆ 
(ಶೇಂಗಾ) (ಕಾಯಿ ಮತ್ತು ಬೀಜ), 48. ಹರಳುಬೀಜ, 49. ಹತ್ತಿಬೀಜ, 50. ಅಗಸೆಬೀಜ, 51. ಸಾಸುವೆ, 52. ಹುಚ್ಚೆಳ್ಳು, 53. ಕುಸುಬೆ, 54. ಎಳ್ಳು, 55. 
ಸೂರ್ಯಕಾಂತಿಬೀಜ, 56. ಸೋಯಬೀನ್‌, 57. ಅಡಿಕೆ, 58. ಗೋಡಂಬಿಬೀಜ, 59. ಒಣಮೆಣಸಿನಕಾಯಿ, 60. ತೆಂಗಿನಕಾಯಿ, 61. ಕೊಬ್ಬರಿ, 62. 
ಕೊತ್ತಂಬರಿಬೀಜ (ಧನಿಯಾ), 63. ಬೆಳ್ಳುಳ್ಳಿ, 64. ಶುಂಠಿ, 65. ಮೆಂತ್ಯ, 66. ಕಾಳುಮೆಣಸು, 67. ಅರಿಶಿನ, 68. ಅಲಸಂದೆ (ಇಡೀ ಮತ್ತು ಒಡೆದ), 69. 
ಅವರೆ (ಇಡೀ ಮತ್ತು ಒಡೆದ), 70. ಕಡಲೆ (ಇಡೀ ಮತ್ತು ಒಡೆದ), 71 ಉದ್ದು (ಇಡೀ ಮತ್ತು ಒಡೆದ), 72. ಬುಲ್ಲರ್‌ (ಇಡೀ ಮತ್ತು ಒಡೆದ), 73. 
ಹೆಸರು(ಇಡೀ ಮತ್ತುಒಡೆದ), 74. ಹುರಳಿ, 75. ಲಾಕ್‌ (ಇಡೀ ಮತ್ತು ಒಡೆದ), 76. ಮಡಿಕೆ (ಮಟಕಿ) (ಇಡೀ ಮತ್ತು ಒಡೆದ), 77. ಚೆನ್ನಂಗಿ 
(ಮಸೂರಿ)(ಇಡೀ ಮತ್ತು ಒಡೆದ), 78. ಬಟಾಣಿ, 79. ತೊಗರಿ (ಇಡೀ ಮತ್ತು ಒಡೆದ), 80. ಮೋತ್‌ (ಇಡೀ ಮತ್ತು ಒಡೆದ), 81. ಎಲ್ಲಾ ತರಕಾರಿಗಳು 
(ಸೊಪ್ಪುಗಳು ಸೇರಿಸಿ) (ಗರ್ಕಿನ್‌ ಹೊರತುಪಡಿಸಿ), 82. ಕಾಯಿಗಳು, 83. ಹಸಿರುಮೆಣಸಿನಕಾಯಿ, 84. ಈರುಳ್ಳಿ, 85. ಆಲೂಗೆಡ್ಡೆ, 86. ಸುವರ್ಣಗೆಡ್ಡೆ, 87. 
ಸಿಹಿಗೆಣಸು (ಗೆಣಸು), 88. ಟೊಮ್ಯಾಟೋ, 89. ವೀಕ್ಯೆದೆಲೆ, 90. ಬೆಲ್ಲ, 91. ತೆಂಗಿನಕಡ್ಡಿ, 92. ಒಣದ್ರಾಕ್ಷಿ. 


ಅನುಸೂಚಿ 
ಶೀಬಿ ಅಗ್ರಹಾರ ಗ್ರಾಮದ ಪರಿಮಿತಿಯೊಳಗಿನ ಸರ್ವೆ ನಂ. 221ರ 5 ಎಕರೆ ಸಮಿತಿಯ ಜಮೀನಿನ ಈ ಕೆಳಗಿನ ಸೀಮಾಬದ್ಧ ಸ್ಥಳ :- 
ಪೂರ್ವಕ್ಕೆ ಸಣ್ಣಮಲ್ಲಯ್ಯ ತಂದೆ : ಕೋಡಪ್ಪರ ಜಮೀನು 
ಪಶ್ಚಿಮಕ್ಕೆ ಸರ್ವೆ ನಂ. 221ರ ನಿವೇಶನ 
ದಕ್ಷಿಣಕ್ಕೆ ಜವನಪ್ಪನ ಜಮೀನು 
ಉತ್ತರಕ್ಕೆ ; ಬಡವನಹಳ್ಳಿಗೆ ಹೋಗುವ ರಸ್ತೆ 
PR. - 936 ಜಿ.ಎನ್‌. ಶಿವಮೂರ್ತಿ 
S.C. -30 ನಿರ್ದೇಶಕರು 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ. 16, 11ನೇ ರಾಜಭವನ ರಸ್ತೆ, ಬೆಂಗಳೂರು 
ಅಧಿಸೂಚನೆ 
ಸಂ:ಕೃಮಾಇ/ನಿಯವಿ/ಉಮಾಪ್ರಾ/151/15-16, ದಿನಾಂಕ : 07-10-2015. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 6(2)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾಗಿರುವ ಜಿ.ಎನ್‌. ಶಿವಮೂರ್ತಿ ಆದ ನಾನು ತುಮಕೂರು ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಭತ್ತ ಕೃಷಿ ಉತ್ಪನ್ನದ ಮಾರಾಟ ನಿಯಂತ್ರಣಕ್ಕಾಗಿ ತುಮಕೂರು ಕಸಬಾ, ಲಿಂಗಾಪುರ, ಅ೦ತರಸನಹಳ್ಳಿ 
ಕೈಗಾರಿಕಾ ಪ್ರದೇಶದ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು * ಮಾರುಕಟ್ಟೆ ಉಪ ಪ್ರಾಂಗಣ ” ಎಂದು ಘೋಷಿಸಿದ್ದೇನೆ. 
ಅನುಸೂಚಿ 
ತುಮಕೂರು ಕಸಬಾ, ಲಿಂಗಾಪುರ, ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶದ ಪರಿಮಿತಿಯೊಳಗಿನ ಸರ್ವೆ ನಂ. 7, 8/1, 8/2ರ 1.20 ಎಕರೆ 
ಪ್ರದೇಶದ ಈ ಕೆಳಗಿನ ಸೀಮಾಬದ್ಧ ಸ್ಥಳ ದ 


ಪೂರ್ವಕ್ಕೆ ಕೆ.ಐ.ಎ.ಡಿ.ಬಿ ಪ್ಲಾಟ್‌ ನಂ. 28 

ಪಶ್ಚಿಮಕ್ಕೆ ; ಅದೇ ಸರ್ವೆ ನಂ. 7, 8/, 8/2ರ 2 ಎಕರೆ ಪ್ರದೇಶ 

ದಕ್ಷಿಣಕ್ಕೆ ; ಕೆ.ಐ.ಎ.ಡಿ.ಬಿ ಪ್ಲಾಟ್‌ ನಂ. 41-44 

ಉತ್ತರಕ್ಕೆ ; 40 ಅಡಿ ರಸ್ತೆ 
PR. - 937 ಜಿ.ಎನ್‌. ಶಿವಮೂರ್ತಿ 
S.C. -30 ನಿರ್ದೇಶಕರು 


ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001 


ಜ್ಞಾಪನ 
ಸಂ:ಔನಿಇ/375/ಸಿಬ್ಬಂದಿ/2015-16, ದಿನಾಂಕ : 11-09-2015 
ವಿಷಯ : ಶ್ರೀಮತಿ ಸುಧಾ ಸ್ವಾಮಿ, ಚೀಫ್‌ ಸೈಂಟಿಫಿಕ್‌ ಆಫೀಸರ್‌, ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ, 


ಇವರಿಗೆ ಪರಿವರ್ತಿತ ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ. 


ಉಲ್ಲೇಖ: ಶ್ರೀಮತಿ ಸುಧಾ ಸ್ವಾಮಿ, ಚೀಫ್‌ ಸೈಂಟಿಫಿಕ್‌ ಆಫೀಸರ್‌ ಇವರ ಮನವಿ ಪತ್ರ ದಿನಾಂಕ : 20-08-2015. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೫೫ 





ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿಯ ಮೇರೆಗೆ, ಶ್ರೀಮತಿ ಸುಧಾ ಸ್ವಾಮಿ, ಚೀಫ್‌ ಸೈಂಟಿಫಿಕ್‌ ಆಫೀಸರ್‌, ಪ್ರಾದೇಶಿಕ 
ಔಷಧ ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ ಇವರಿಗೆ ದಿನಾಂಕ : 14-09-2015 ರಿಂದ 19-09-2015ರವರೆಗೆ (ಎರಡೂ ದಿನಗಳೂ ಸೇರಿದಂತೆ) ಒಟ್ಟು 06 
ದಿನಗಳ ಪರಿವರ್ತಿತ ರಜೆಯನ್ನು ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಅನುಮತಿಸಿದೆ. 

ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಬಳ್ಳಾರಿ ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯದ 
ಚೀಫ್‌ ಸೈಂಟಿಫಿಕ್‌ ಆಫೀಸರ್‌ ಹುದ್ದೆಯ ಪ್ರಭಾರವನ್ನು ಶ್ರೀಮತಿ ಕೆ. ಶೈಲಾವತಿ, ಸೈಂಟಿಫಿಕ್‌ ಆಫೀಸರ್‌, ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, 
ಬಳ್ಳಾರಿ ಇವರಿಗೆ ವಹಿಸಿಕೊಡಲು ಈ ಮೂಲಕ ಆದೇಶಿಸಿದೆ. 

ಶ್ರೀಮತಿ ಕೆ. ಶೈಲಾವತಿ, ಸೈಂಟಿಫಿಕ್‌ ಆಫೀಸರ್‌, ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ ಇವರು ಶ್ರೀಮತಿ ಸುಧಾ ಸ್ವಾಮಿ 
ಇವರಿಂದ ಚೀಫ್‌ ಸೈಂಟಿಫಿಕ್‌ ಆಫೀಸರ್‌, ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ, ಬಳ್ಳಾರಿ ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ 
ಪೂರೈಸುವವರೆಗೆ ತಮ್ಮ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ 
ನಿರ್ದೇಶಿಸಿದೆ. 
PR. -938 ರಘುರಾಮ ಭಂಡಾರಿ 
50. -25 ಔಷಧ ನಿಯಂತ್ರಕರು 

ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001 
ವಿಷಯ : ಅಧಿಕ ಪ್ರಭಾರದ ಮೇರೆಗೆ ನಿರ್ವಹಿಸುತ್ತಿದ್ದ ಔಷಧ ಪರಿವೀಕ್ಷಕರ ಹುದ್ದೆಯ ಪ್ರಭಾರದಿ೦ದ ಮುಕ್ತಗೊಳಿಸುವ ಕುರಿತು. 


ಉಲ್ಲೇಖ : 1... ಈ ಕಛೇರಿಯ ಇದೇ ಸಮಸಂಖ್ಯೆ ಆದೇಶ ದಿನಾಂಕ : 22-01-2015. 
2. ಡಾ| ವೀರೇಶ್‌ಬಾಬು ಎಸ್‌.ವಿ. ಔಷಧ ಪರಿವೀಕ್ಷಕರು-2, ಧಾರವಾಡ ವೃತ್ತ, ಹುಬ್ಬಳ್ಳಿ ಇವರ ಮನವಿ 
ದಿನಾಂಕ : 11-09-2015. 


ತಿ 


(ಕ 


ಸಾವನೆ : 


ಬಾಗಲಕೋಟೆ ವೃತ್ತದಲ್ಲಿ ಖಾಲಿ ಇದ್ದ ಔಷಧ ಪರಿವೀಕ್ಷಕರ ಹುದ್ದೆಗಳನ್ನು ಉಲ್ಲೇಖ (1ರ ಈ ಕಛೇರಿ ಆದೇಶದ ಮೇರೆಗೆ ಡಾ| ವೀರೇಶ್‌ಬಾಬು 
ಎಸ್‌.ವಿ. ಔಷಧ ಪರಿವೀಕ್ಷಕರು, ಗದಗ ವೃತ್ತ ಇವರಿಗೆ ಅಧಿಕ ಪ್ರಭಾರದ ಮೇರೆಗೆ ನಿರ್ವಹಿಸುವಂತೆ ಸೂಚಿಸಲಾಗಿತ್ತು. ತದನಂತರ ಡಾ| ವೀರೇಶ್‌ಬಾಬು 
ಎಸ್‌.ವಿ. ರವರನ್ನು ಈ ಕಛೇರಿ ಆದೇಶ ಸಂಖ್ಯೆ | ಔನಿಇ/174/ಸಿಬ್ಬಂದಿ/2015-16, ದಿನಾಂಕ : 24-06-2015 ಹಾಗೂ 25-06-2015ರನ್ವಯ ಔಷಧ 
ಪರಿವೀಕ್ಷಕರು-2, ಧಾರವಾಡ ವೃತ್ತ, ಹುಬ್ಬಳ್ಳಿ ಹುದ್ದೆಗೆ ವರ್ಗಾಯಿಸಲಾಗಿದೆ. 

ಔಷಧ ಪರಿವೀಕ್ಷಕರು-2, ಧಾರವಾಡ ವೃತ್ತ ಹುದ್ದೆಯ ಕೆಲಸಕಾರ್ಯಗಳು ಬಿಡುವಿಲ್ಲದಷ್ಟು ಇರುವುದರಿಂದ ಹಾಗೂ ಉಪ ಔಷಧ ನಿಯಂತ್ರಕರ 
ಪ್ರಾದೇಶಿಕ ಕಛೇರಿ, ಹುಬ್ಬಳ್ಳಿ ಇಲ್ಲಿನ ಔಷಧ ಪರಿವೀಕ್ಷಕರು (ಗುಪ್ತವಾರ್ತೆ) 1 ಹಾಗೂ 2ರ ಹುದ್ದೆಗಳ ಪ್ರಭಾರವನ್ನೂ ಸಹ ನಿರ್ವಹಿಸುತ್ತಿರುವುದರಿಂದ, 
ಬಾಗಲಕೋಟೆ ವೃತ್ತ ಕಛೇರಿಗೆ ಸಂಬಂಧಿಸಿದ ಮೊಕದ್ದಮೆಗಳ ಕುರಿತಂತೆ ಮಾನ್ಯ ನ್ಯಾಯಾಲಯಗಳಿಗೆ ಹಾಜರಾಗಲು ಸಾಧ್ಯವಾಗುತ್ತಿರುವುದಿಲ್ಲವೆಂದು 
ಡಾ| ವೀರೇಶ್‌ಬಾಬು ಎಸ್‌.ವಿ. ರವರು ಉಲ್ಲೇಖ (2)ರ ಮನವಿಯಲ್ಲಿ ತಿಳಿಸಿರುತ್ತಾರೆ. ಅಲ್ಲದೇ, ಈ ಎಲ್ಲಾ ಕೆಲಸಕಾರ್ಯಗಳನ್ನು ಅತೀ ಜಾಗರೂಕತೆ ವಹಿಸಿ 
ಮಾಡಬೇಕಾಗಿದ್ದು, ಕೆಲಸ ಒತ್ತಡ, ಸಮಯದ ಅಭಾವ ಹಾಗೂ ಹುಬ್ಬಳ್ಳಿಯಿಂದ ಸುಮಾರು 130 ಕಿ.ಮೀ. ದೂರವಿರುವ ಬಾಗಲಕೋಟೆಗೆ 
ಪ್ರಯಾಣಿಸಬೇಕಾಗಿರುವುದರಿಂದ, ಧಾರವಾಡ ವೃತ್ತ ಕಛೇರಿಯಲ್ಲಿ ಸಂಪೂರ್ಣ ತೊಡಗಿಸಿಕೊಳ್ಳುವುದು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿರುತ್ತಾರೆ. 


ಮನವಿಯನ್ನು ಪರಿಶೀಲಿಸಿ, ಆಡಳಿತಾತ್ಮಕ ದೃಷ್ಟಿಯಿಂದ ಸದರಿಯವರನ್ನು ಅಧಿಕ ಪ್ರಭಾರದಿಂದ ಮುಕ್ತಗೊಳಿಸುವುದು ಸೂಕ್ತವೆಂದು ಕಂಡು 
ಬಂದಿರುವ ಹಿನ್ನೆಲೆಯಲ್ಲಿ, ಈ ಕೆಳಕಂಡಂತೆ ಆದೇಶ : 


ಕಛೇರಿ ಆದೇಶ ಸಂಖ್ಯೆ ಔನಿಇ/646/ಸಿಬ್ಬಂದಿ/2014-15, ದಿನಾಂಕ : 18-09-2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಬಾಗಲಕೋಟೆ ವೃತ್ತದ ಔಷಧ ಪರಿವೀಕ್ಷಕರ ಹುದ್ದೆಗಳನ್ನು ಅಧಿಕ ಪ್ರಭಾರದ ಮೇರೆಗೆ 
ನಿರ್ವಹಿಸಲು ಡಾ| ವೀರೇಶ್‌ಬಾಬು ಎಸ್‌.ವಿ, ಔಷಧ ಪರಿವೀಕ್ಷಕರು ಇವರಿಗೆ ವಹಿಸಲಾದ ಉಲ್ಲೇಖ (1ರ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಗೊಳಿಸಲಾಗಿದೆ. 


ಶ್ರೀ ಜಿ.ಪಿ. ರವಿಪ್ರಸಾದ್‌, ಸಹಾಯಕ ಔಷಧ ನಿಯಂತ್ರಕರು ಮುಂದಿನ ಆದೇಶದವರೆಗೆ ಬಾಗಲಕೋಟೆ ವೃತ್ತದ ಔಷಧ ಪರಿವೀಕ್ಷಕರ ಹುದ್ದೆಗಳನ್ನು 
ತಮ್ಮ ಹಾಲಿ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸುವಂತೆ ಆದೇಶಿಸಿದೆ. 


PR. -939 ರಘುರಾಮ ಭಂಡಾರಿ 
50. -25 ಔಷಧ ನಿಯಂತ್ರಕರು 
ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560 001 
ಜ್ಞಾಪನ 
ಸಂಖ್ಯೆ ಔನಿಇ/271/ಸಿಬ್ಬಂದಿ/2015-16, ದಿನಾಂಕ : 10-08-2015 
ವಿಷಯ : ಶ್ರೀ ಎಂ.ಎ.ವಿ. ಅನ್ಸಾರಿ, ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, ಬಳ್ಳಾರಿ ಇವರಿಗೆ ಪರಿವರ್ತಿತ 
ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ. 


ಉಲ್ಲೇಖ : ಶ್ರೀ ಎಂ.ಎ.ವಿ. ಅನ್ಸಾರಿ, ಉಪ ಔಷಧ ನಿಯಂತ್ರಕರು ಇವರ ಮನವಿ ಪತ್ರ ದಿನಾಂಕ : 22-07-2015. 


೪೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 





ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿಯ ಮೇರೆಗೆ, ಶ್ರೀ ಎಂ.ಎ.ವಿ. ಅನ್ನಾರಿ, ಉಪ ಔಷಧ ನಿಯಂತ್ರಕರು, ಪ್ರಾದೇಶಿಕ 
ಕಛೇರಿ, ಬಳ್ಳಾರಿ ಇವರಿಗೆ ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ, ದಿನಾಂಕ : 03-08-2015 ರಿಂದ 22-08-2015ರವರೆಗೆ (ಎರಡು 
ದಿನಗಳೂ ಸೇರಿದಂತೆ) ಒಟ್ಟು 20 ದಿನಗಳ ಪರಿವರ್ತಿತ ರಜೆಯನ್ನು ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಅನುಮತಿಸಿದೆ. 


ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಬಳ್ಳಾರಿ ಪ್ರಾದೇಶಿಕ ಕಛೇರಿಯ ಉಪ ಔಷಧ ನಿಯಂತ್ರಕರ 
ಹುದ್ದೆಯ ಪ್ರಭಾರವನ್ನು ಶ್ರೀ ಎನ್‌. ಕೃಷ್ಣಾರೆಡ್ಡಿ ಸಹಾಯಕ ಔಷಧ ನಿಯಂತ್ರಕರು-1, ಬಳ್ಳಾರಿ ವೃತ್ತ, ಬಳ್ಳಾರಿ ಇವರಿಗೆ ವಹಿಸಿಕೊಡಲು ಈ ಮೂಲಕ 
ಆದೇಶಿಸಿದೆ. 


ಶ್ರೀ ಎನ್‌. ಕೃಷ್ಣಾರೆಡ್ಡಿ ಸಹಾಯಕ ಔಷಧ ನಿಯಂತ್ರಕರು-1, ಬಳ್ಳಾರಿ ವೃತ್ತ, ಬಳ್ಳಾರಿ ಇವರು ಶ್ರೀ ಎಂ.ಎ.ವಿ. ಅನ್ಸಾರಿ ಇವರಿಂದ ಉಪ ಔಷಧ 
ನಿಯಂತ್ರಕರು, ಪ್ರಾದೇಶಿಕ ಕಛೇರಿ, ಬಳ್ಳಾರಿ ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೆ ತಮ್ಮ ಹುದ್ದೆಯ ಕರ್ತವ್ಯಗಳೊಂದಿಗೆ 
ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 


PR. -940 ರಘುರಾಮ ಭಂಡಾರಿ 
Sc. -25 ಔಷಧ ನಿಯಂತ್ರಕರು 
COMMERCIAL TAXES DEPARTMENT 


Proceedings of Asst Commissioner of Commercial Taxes LVO-380 
Belagavi Dated 27/08/2015 


Present : P. Parameshwargouda 
Asst Commissioner of Commercial Taxes LVO-380 Belagavi 

Sub: Los of C Form bearing no G18/316030 Dated 27/02/2007 and TCK-R 
4888178 dated 25/05/2007 in case of M/s Hydropack (India) Pvt Ltd plot no-19 SY No. 323 Majagaon 
Industrial area GIT College Road Udhyambag Belagavi - 590008 - Reg 


Ref: The dealer application dated 14/05/2015 of M/s Hydropack (India) Pvt Ltd Udhyambag Belagavi 
intimating loss of C Forms and issue duplicate C Forms. 


PREAMBLE: 


M/s Hydropack (India) Pvt Ltd plot no-19 SY No. 323 Majagaon Industrial area GIT College road Udhyambag Belagavi - 
590008 is registered dealer both under KVAT Act 2003 and CST Act 1956 and borne the files this Office of ACCT LVO-380 Belagavi 
bearing TIN No29210304137. The company in its letter cited at read above has intimated that C Forms bearing no TCK-R4888178 and 
G/18/316030 were issued by the department were lost. 


The company had produced the proof of having filed the missing certificate issued by Inspector of Police (Crime) T2 Ambattur 
Estate PS Channai-600058 and executed indemnity bond in favour of the Government as laid down under Rule 12(2) and 12(9) of the 
CST Rules 1957. 
In the instant case C Forms bearing no TCK-R4888178 and G/18/ 316030 is stated to be lost in transit, the forms so lost are 
treated as invalid. Hence this order. 
ORDER NO. ACCT/LVO-380/BGM C FORMS/2015-16 DATED 20/08/2015 


In view of the above circumstances explained as above the following C Forms no TCK-R4888178 and G/18/ 316030 are 
treated as invalid with immediate effect 


C Forms no Date of issue 
TCK-R4888178 01/12/2006 
G/18/ 316030 05/06/2007 


Assistant Commissioner of Commercial Taxes, 
LVO.380, Belagavi 


OFFICE OF THE LOCAL VAT OFFICE -380 BELAGAVI 
Notified authority under Rule 6(1) of the CST(Karnataka) Rules 1957 
TIN No 29210304137 Dated 27/08/2015 
NOTIFICATION 


By virtue of the provisions of Rule 12(2) of the CST (Registration and Turnover) Rules 1957 and Rule 6(e) of the CST 
(Karnataka) Rules 1957, It is hereby notified for general information that the declarations in Form C Mentioned below are declared to be 
obsolete and invalid. 






































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೫೭ 
Name and 
Name of the Address of the To whom Date from 3 
| L Name of Office 
declaration Forms dealer to whom Forms were which declared ತ ಚ 
SI No ಶಿ issuing the Reasons 
declared as obsolete Forms were issued by the obsolete and Form 
and invalid issued by the dealer invalid 
department 

1 G 18 316030 M/s Hydropack M/s c/mos 27103/2007 ACCT LVO-380 Last the C 
(India) Pvt Ltd processors at Belagavi Form 
plot no- 19 SY no-7 basement 
No323 Saptagiri 
Majagaon Apartments No- 
Industrial area 83 TTK Road 
GIT College Alwa peth 
road Channai 
Udhyambag 
Belagavi 

2 TCK -R4888178 M/s Hydropack M/s c/mos 25/05/2007 ACCT LVO-380 Last the C 
(India) Pvt Ltd processors at Belgaum Form 
plot no- 19 SY no-7 basement 
No. 323 Saptagiri 
Majagaon Apartments No- 
Industrial area 83 TTK Road 
GIT College Alwa peth 
road Channai 
Udhyambag 
Belagavi 

PR. 904 Assistant Commissioner of Commercial Taxes, 
50.35 LVO.380, 8618081 


ಆಯುಕ್ತರು, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರುರವರ ನಡವಳಿ 


ಉಲ್ಲೇಖ: 1. 


ಪ್ರಸ್ತಾವನೆ: 


ವಿಷಯ: 


ಜಿಲ್ಲಾಧಿಕಾರಿಗಳು,  ಚಾಮರಾಜನಗರರವರ ಕಾರಣ 


ಕೇಳಿ. ನೋಟೀಸು(ದೋಷಾರೋಪಣೆ 


ಸಿಬ್ಬಂದಿ(ಸರ್ವೆ) ಭೂಅಗೈಹಾ:13/2013-14, ದಿನಾಂಕ: 10-06-2014. 
2. ಜಿಲ್ಲಾಧಿಕಾರಿಗಳು, ಚಾಮರಾಜನಗರರವರ ನಡವಳಿ ಸಂ: ಸಿಬ್ಬಂದಿ(ಸರ್ವೆ) ಭೂಅಗೈಹಾ:!3/2013-14, ದಿ: 05-11-2014. 
3. ಭೂದಾಖಲೆಗಳ ಸಹಾಯಕ ನಿರ್ದೇಶಕರು (ಕಾನಿ) 
ಕೊಳ್ಳೇಗಾಲರವರ ಪತ್ರ ಸಂ:ಭೂಸನಿ(ಶಿಸ್ತು) ವಿಚಾ.27/14-15, ದಿ: 13-01-2015. 
4. ಜಿಲ್ಲಾಧಿಕಾರಿಗಳು, ಚಾಮರಾಜನಗರರವರ ಕಾರಣ ಕೇಳಿ ನೋಟೀಸು(ವಿಚಾರಣಾ ವರದಿಯೊಂದಿಗೆ)ಸಂ: ಸಿಬ್ಬಂದಿ (ಸರ್ವೆ) 
ಭೂಅಗೈಹಾ: 13/2013-14, ದಿ: 26-02-2015. 
5. ಈ ಕಛೇರಿಯ ಸಮಸಂಖ್ಯೆ ಕಾರಣ ಕೇಳಿ ನೋಟೀಸು(ವಿಚಾರಣಾ ವರದಿಯೊಂದಿಗೆ) ದಿ: 14-07-2015. 
6... ನೌಕರರ ಪ್ರತಿರಕ್ಷಣಾ ಹೇಳಿಕೆ ದಿ: 03-08-2015. 


ಶ್ರೀ ಮಲ್ಲೇಶ್‌, ಭೂಮಾಪಕರು ತಾಲ್ಲೂಕು. ಕಛೇರಿ ಯಳಂದೂರು ಇವರ ವಿರುದ್ಧದ ಶಿಸ್ತು ಕ್ರಮ ಕುರಿತು. 


ಪಟ್ಟಿಯೊಂದಿಗೆ) ಸಂ: 


ಉಪವಿಭಾಗಾಧಿಕಾರಿಗಳ ಕಚೇರಿ, ಕೊಳ್ಳೇಗಾಲ ಉಪ ವಿಭಾಗ, 


ಶ್ರೀ ಮಲ್ಲೇಶ್‌, ಭೂಮಾಪಕರು, ತಾಲ್ಲೂಕು, ಕಛೇರಿ, ಯಳಂದೂರು ಆದ ಇವರು ದಿ: 11-06-2013 ರಿಂದ ಈವರೆವಿಗೆ (ವಿಚಾರಣಾ ವರದಿ 


ದಿ:13-01-2015) ಯಾವುದೇ ರಜೆ ಅರ್ಜಿಯನ್ನು ಸಲ್ಲಿಸದೇ 


ಮೇಲಾಧಿಕಾರಿಗಳ ಪೂರ್ವಾನುಮತಿಯನ್ನು ಪಡೆಯದೇ ಸರ್ಕಾರಿ ಕೆಲಸಕ್ಕೆ ಅನಧಿಕೃತ ಗೈರು 





ಹಾಜರಾಗಿ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ತೊಂದರೆಯನ್ನುಂಟು ಮಾಡಿ ಎಸಗಿರುವ ಕರ್ತವ್ಯ ಲೋಪ ಕುರಿತಂತೆ, ಜಿಲ್ಲಾಧಿಕಾರಿಗಳು, ಚಾಮರಾಜನಗರ 
ಜಿಲ್ಲೆರವರು ಸದರಿಯವರ ವಿರುದ್ದ ಶಿಸ್ತು ಕ್ರಮ ಜರುಗಿಸಲು ಉದ್ದೇಶಿಸಿ, ಉಲ್ಲೇಖ(॥ರನ್ವಯ ಕಾರಣ ಕೇಳಿ ನೋಟೀಸನ್ನು ದೋಷಾರೋಪಣಾ 
ಪಟ್ಟಿಯೊಂದಿಗೆ ದಿನಾಂಕ: 10-06-2014ರಂದು ಜಾರಿ ಮಾಡಿರುತ್ತಾರೆ. ಈ ನೌಕರರ ವಿರುದ್ದ ಮಾಡಲಾದ ಆರೋಪಗಳನ್ನು ಈ ಕೆಳಕಂಡಂತೆ 
ಪುನರುಚ್ಛರಿಸಿದೆ. 

“ ಆರೋಪ:- ಶ್ರೀ. ಕೆ.ಎಸ್‌ ಮಲ್ಲೇಶ್‌, ಭೂಮಾಪಕರು, ತಾಲ್ಲೂಕು ಕಛೇರಿ, ಯಳಂದೂರು ಆದ ನೀವು ದಿ: 11-06-2013 ರಿಂದ ಇಲ್ಲಿಯವರಿಗೆ 
ಯಾವುದೇ ರಜೆ ಅರ್ಜಿಯನ್ನು ಸಲ್ಲಿಸದೇ, ಮೇಲಾಧಿಕಾರಿಗಳ ಪೂರ್ವಾನುಮತಿಯನ್ನು ಸಹ ಪಡೆಯದೇ ಸರ್ಕಾರಿ ಕೆಲಸಕ್ಕೆ ನಾಲ್ಕು ತಿಂಗಳಿಗೂ ಮೇಲ್ಪಟ್ಟು 
ಇಲ್ಲಿಯವರೆಗೂ ಅನಧಿಕೃತ ಗೈರು ಹಾಜರಾಗಿ ಸಾರ್ವಜನಿಕರ ಕೆಲಸ-ಕಾರ್ಯಗಳಿಗೆ ತೊಂದರೆಯನ್ನುಂಟು ಮಾಡಿರುತ್ತೀರಿ. ನಿಮಗೆ ಕರ್ತವ್ಯಕ್ಕೆ 


೪೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 





ಹಾಜರಾಗುವಂತೆ ತಹಶೀಲ್ದಾರ್‌, ಯಳಂದೂರು ಕಛೇರಿಯಿಂದ ದಿ: 27-07-2013, 18-08-2013 ಮತ್ತು 30-08-2013ರಂದು ಸಾಮಾನ್ಯ ಅಂಚೆ ಮೂಲಕ 
ಹಾಗೂ ಈ ಕಚೇರಿಯಿಂದ ದಿ: 02-01-2014ರಂದು ನೋಂದಣಿ ಅಂಚೆ ಮೂಲಕ ನೋಟೀಸುಗಳನ್ನು ನೀಡಲಾಗಿದ್ದು, ಈ ಕಛೇರಿಯಿಂದ ನೀಡಿದ್ದ 
ನೋಟೀಸನ್ನು ನೀವು ದಿ: 13-01-2014 ರಂದು ಸ್ವೀಕರಿಸಿರುತ್ತೀರಿ. ಸದರಿ ನೋಟೀಸಿಗೆ ಇದುವರೆವಿಗೂ ನಿಮ್ಮ ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸಿರುವುದಿಲ್ಲ 
ಹಾಗೂ ಕರ್ತವ್ಯಕ್ಕೆ ಸಹ ಹಾಜರಾಗದೆ ಮೇಲಾಧಿಕಾರಿಗಳ ಲಿಖಿತ ಆದೇಶಗಳನ್ನು ಉಲ್ಲಂಘಿಸಿರುತ್ತೀರಿ. ನೀವು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ 
ನೌಕರರಾಗಿದ್ದು ಈ ರೀತಿ ಮುಂಚಿತವಾಗಿ ರಜೆಯನ್ನು ಮಂಜೂರು ಮಾಡಿಕೊಳ್ಳದೆ, ಮೇಲಾಧಿಕಾರಿಗಳ ಅನುಮತಿಯನ್ನು ಪಡೆಯದೇ ಕರ್ತವ್ಯಕ್ಕೆ ಅನಧಿಕೃತ 
ಗೈರು ಹಾಜರಾಗಿ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು)ನಿಯಮಗಳು 1957 ಹಾಗೂ ಕೆ.ಸಿ.ಎಸ್‌.ನಡತೆ ನಿಯಮಗಳು 
1966 ನಿಯಮ 3 (1) ನ್ನು ಉಲ್ಲಂಘನೆ ಮಾಡಿ ಶಿಸ್ತು ಕ್ರಮಕ್ಕೆ ಕಾರಣರಾಗಿರುತ್ತೀರಿ.” 


ನೌಕರರು ಕಾರಣ ಕೇಳಿ ನೋಟೀಸು ದೋಷಾರೋಪಣೆ ಪಟ್ಟಿಯೊಂದಿಗೆ ನೋಂದಣಿ ಅಂಚೆ ಮೂಲಕ ದಿ: 20-06-2014ರಂದು ಸ್ವೀಕರಿಸಿದ್ದು, 
ಯಾವುದೇ ಪ್ರತಿರಕ್ಷಣಾ ಹೇಳಿಕೆಯನ್ನು ಸಲ್ಲಿಸದೇ ಇದ್ದ ಕಾರಣ ಆರೋಪಗಳಲ್ಲಿನ ಸತ್ಯಾಂಶಗಳನ್ನು ತಿಳಿಯಲು ಜಿಲ್ಲಾಧಿಕಾರಿಗಳು, ಚಾಮರಾಜನಗರವರು 
ಉಲ್ಲೇಖ(2)ರ ನಡವಳಿಯಲ್ಲಿ, ಭೂದಾಖಲೆಗಳ ಸಹಾಯಕ ನಿರ್ದೇಶಕರು (ಕಾನಿ) ಉಪವಿಭಾಗಾಧಿಕಾರಿಗಳ ಕಚೇರಿ, ಕೊಳ್ಳೇಗಾಲ ಉಪ ವಿಭಾಗ, 
ಕೊಳ್ಳೇಗಾಲರವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದ್ದಂತೆ, ವಿಚಾರಣಾಧಿಕಾರಿಗಳು ವಿಚಾರಣೆಯನ್ನು ನಡೆಸಿ, ಉಲ್ಲೇಖ  (3)ರನ್ವಯ 
ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆರವರಿಗೆ ಸಲ್ಲಿಸಿರುವ ವಿಚಾರಣಾ ವರದಿಯಲ್ಲಿ “ಸದರಿಯವರು ಕೌಟುಂಬಿಕ ಕಾರಣ ಮತ್ತು ತಂದೆ ತಾಯಿಯವರ 
ಆರೋಗ್ಯ ಪದೇ ಪದೇ ಹದಗೆಡುತ್ತಿರುವ ಕಾರಣದಿಂದ ಕೆಲಸಕ್ಕೆ ಹಾಜರಾಗಲು ಸಾಧ್ಯವಾಗಿಲ್ಲವೆಂದು ಲಿಖಿತವಾಗಿ ಹೇಳಿಕೆ ನೀಡಿ ಒಪ್ಪಿಕೊಂಡಿರುವುದರಿಂದ 
ನೌಕರರಿಗೆ ನೀಡಿರುವ ನೋಟೀಸಿನ ಅನುಬಂಧ-1ರಲ್ಲಿ ಮಾಡಿರುವ ಆರೋಪವು ಸಾಬೀತಾಗಿದೆ ಮತ್ತು ಆಪಾದಿತ ನೌಕರರು ಕರ್ನಾಟಕ ನಾಗರೀಕ ಸೇವೆ 
(ನಡತೆ)ನಿಯಮಗಳು 1966ರ ನಿಯಮ 3/1) (1) (11)ನ್ನು ಉಲ್ಲಂಘನೆ ಮಾಡಿರುತ್ತಾರೆ” ಎಂದು ಅಭಿಪ್ರಾಯ ನೀಡಿರುತ್ತಾರೆ. 


ಜಿಲ್ಲಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆರವರು ಉಲ್ಲೇಖ (1)ರನ್ವತ ಹಾಗೂ ಈ ಕಛೇರಿಯ ಉಲ್ಲೇಖ (5) ಆರೋಪಿತ ನೌಕರರಿಗೆ ಕಾರಣ 
ಕೇಳಿ ನೋಟೀಸನ್ನು ವಿಚಾರಣಾ ವರದಿಯೊಂದಿಗೆ ಜಾರಿ ಮಾಡಿದ್ದಂತೆ, ಕಾರಣ ಕೇಳಿ ನೋಟೀಸನ್ನು ನೌಕರರು ದಿ: 23-07-2015 ರಂದು ಸ್ವೀಕರಿಸಿದ್ದು, ದಿ: 
04-08-2015ರಂದು ಸಲ್ಲಿಸಿರುವ ಪ್ರತಿರಕ್ಷಣಾ ಹೇಳಿಕೆಯಲ್ಲಿ “. . . .ತಂದೆ ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿರುವುದರಿಂದ, 
ಸ್ವಯಂ ನಿವೃತ್ತಿ ಕೊಡಿಸಿ ಕೊಡಬೇಕೆಂದು.” ಕೋರಿರುತ್ತಾರೆ. ಕರ್ನಾಟಕ ಸರ್ಕಾರಿ ನಾಗರೀಕ ಸೇವಾ ನಿಯಮ 1958ರ ನಿಯಮ 108ರಲ್ಲಿ “ಸರ್ಕಾರವು 
ಸಂದರ್ಭದ ವಿಶೇಷ ಸನ್ನಿವೇಶಗಳನ್ನು ಗಮನಿಸಿ ಅನ್ಯಥಾ ನಿರ್ಧರಿಸಿದ ಹೊರತು, ರಜೆ ಪಡೆಯದೆ ನಾಲ್ಕು ತಿಂಗಳು ಅಥವಾ ಅದಕ್ಕೂ ಹೆಚ್ಚು 
ಅವಧಿಯವರೆಗೆ ಕರ್ತವ್ಯದಿಂದ ಗೈರು ಹಾಜರಾಗಿರುವ ಅಧಿಕಾರಿಯು ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
ನಿಯಮಾವಳಿ 1957ರಲ್ಲಿ ವಿಧಿಸಲಾದ ಕಾರ್ಯ ವಿಧಾನವನ್ನು ಅನುಸರಿಸಿದ ತರುವಾಯ ತನ್ನನ್ನು ವಜಾ ಮಾಡುವುದಕ್ಕೆ ಅಥವಾ ತೆಗೆದುಹಾಕುವುದಕ್ಕೆ 
ಗುರಿಯಾಗಬಹುದು.” ಎಂದು ಉಲ್ಲೇಖಿಸ ಲಾಗಿರುತ್ತದೆ. ಆಪಾದಿತ ನೌಕರರು ಯಾವುದೇ ರಜೆಯ ಮೇಲೆ ಹೋಗಬೇಕಾದಲ್ಲಿ, ಕಚೇರಿ ಮುಖ್ಯಸ್ಥರಿಗೆ 
ವಾಸ್ತಾಂಶವನ್ನು ಮನವರಿಕೆ ಮಾಡಿ, ಅನುಮತಿ ಪಡೆದು ರಜೆಯ ಮೇಲೆ ತೆರಳಲು ಹೇರಳ ಅವಕಾಶವಿತ್ತು. ಆದರೆ ಆಪಾದಿತರು ನೀಡಿರುವ ಕಾರಣ, 
ಸರ್ಕಾರಿ ಸೇವೆಗೆ ಅನಧಿಕೃತ ಗೈರು ಹಾಜರಾಗುವ ಸಂದರ್ಭವನ್ನುಂಟು ಮಾಡುವುದಿಲ್ಲ. ಗೈರು ಹಾಜರಿಯು ಸದರಿಯವರ ಸ್ವಯಂಕೃತ 
ಅಪರಾಧವಾಗಿರುತ್ತದೆ. ಆದುದರಿಂದ, ಆರೋಪಿತ ನೌಕರರು ಸಲ್ಲಿಸಿರುವ ಸಮಜಾಯಿಷಿಯು ಸಮರ್ಪಕವಾಗಿರುವುದಿಲ್ಲ. 


ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ, ಸದರಿಯವರಿಗೆ ಸರ್ಕಾರಿ ಕೆಲಸ ನಿರ್ವಹಿಸುವಲ್ಲಿ ಯಾವುದೇ ಶ್ರದ್ದೆ ಆಸಕ್ತಿ ಇಲ್ಲದಿರುವುದು ಕಂಡು 
ಬರುತ್ತಿದ್ದು, ಈ ಪ್ರಕರಣದಲ್ಲಿ 4 ತಿಂಗಳಿಗೂ ಮೇಲ್ಪಟ್ಟು ಅನಧಿಕೃತ ಗೈರು ಹಾಜರಾಗಿ ಕರ್ನಾಟಕ ಸರ್ಕಾರಿ ಸೇವಾ ನಿಯಮ 108ನ್ನು ಆಕರ್ಷಿಪಿರುವ 
ಹಿನ್ನಲೆಯಲ್ಲಿ, ಆಪಾದಿತ ನೌಕರರು ದೀರ್ಫಾವಧಿ ಗೈರು ಹಾಜರಾಗಿ ಗಂಭೀರವಾದ ಕರ್ತವ್ಯ ಲೋಪ ಮತ್ತು ದುರ್ನಡತೆ ಎಸಗಿರುವುದರಿಂದ ಹಾಗೂ ಇವರ 
ವಿರುದ್ಧ ಮಾಡಲಾದ ಆರೋಪವು ಸಾಬೀತಾಗಿರುವುದಾಗಿ ವಿಚಾರಣಾಧಿಕಾರಿಗಳು ಅಭಿಪ್ರಾಯಪಟ್ಟಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ 8ರನ್ವಯ ಆಪಾದಿತರಿಗೆ ಕಠಿಣ ದಂಡನೆ ವಿಧಿಸುವುದು ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡಂತೆ ಆದೇಶಿಸಿದೆ. 
ಆದೇಶ 


ಸಂಖ್ಯೆ: EST/DPS /GC-—064/14-15 ದಿನಾಂಕ: 16-09-2015. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಮುನೀಶ್‌ ಮೌದ್ಗಿಲ್‌, ಭಾ.ಆ.ಸೇ, ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಆದ ನಾನು, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ 
ನಿಯಮ 8(೪i) ರೊಂದಿಗೆ ಓದಿಕೊಂಡ ನಿಯಮ 9(3)ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ, ಶ್ರೀ ಮಲ್ಲೇಶ್‌, ಭೂಮಾಪಕರು ತಾಲ್ಲೂಕು, ಕಛೇರಿ ಯಳಂದೂರು 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ತೆಗೆದು ಹಾಕಲಾಗಿದೆ. 


ಮುನೀಶ್‌ ಮೌದ್ಗಿಲ್‌ 
ಆಯುಕ್ತರು. 
ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳು, ಬೆಂಗಳೂರು. 


PR. 885 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೫೯ 
ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸನೀಇ 50 ಮಸಾವಿ 2013 (ಭಾಗ-7), ಬೆಂಗಳೂರು, ದಿನಾಂಕ : 23-09-2015 





ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 2014 (2014ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 32)ರ 1ನೇ ಪ್ರಕರಣ 
(2)ನೇ ಉಪ ಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ 17-08-2015 ನ್ನು ಸದರಿ ಅಧಿನಿಯಮದ 
ಉಪಬಂಧಗಳು ಜಾರಿಗೆ ಬರುವ ದಿನಾಂಕವೆಂದು ಈ ಮೂಲಕ ಗೊತ್ತುಪಡಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ಎನ್‌. ಪಾಟೀಲ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲಸಂಪನ್ಮೂಲ ಇಲಾಖೆ, 
(ಸಣ್ಣ ನೀರಾವರಿ). 


PR. 903 
50. 200 


ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560001. 
ಜ್ಞಾಪನ 
—— 


ಸಂಖ್ಯೆ: ಔನಿಇ/338/ಸಿಬ್ಬಂದಿ/2015-16, ದಿನಾಂಕ: 12-08-2015. 


ವಿಷಯ : ಡಾ॥ಎನ್‌. ವಡಿವೇಲು, ಉಪ ಔಷಧ ನಿಯಂತ್ರಕರು-2, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ಪರಿವರ್ತಿತ 
ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ. 


ಉಲ್ಲೇಖ : ಡಾ| ಎನ್‌. ವಡಿವೇಲು, ಉಪ ಔಷಧ ನಿಯಂತ್ರಕರು-2 ಇವರ ಮನವಿ ಪತ್ರ ದಿನಾಂಕ: 10.08.2015. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿಯ ಮೇರೆಗೆ, ಡಾ॥ಎನ್‌. ವಡಿವೇಲು, ಉಪ ಔಷಧ ನಿಯಂತ್ರಕರು-2, ಕೇಂದ್ರ 
ಕಛೇರಿ, ಬೆ೦ಗಳೂರು ಇವರಿಗೆ ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯಲ್ಲಿ, ದಿನಾ೦ಕ: 10.08.2015 ರಿಂದ 29.08.2015ರವರೆಗೆ (ಎರಡು ದಿನಗಳೂ 
ಸೇರಿದಂತೆ) ಒಟ್ಟು 20 ದಿನಗಳ ಪರಿವರ್ತಿತ ರಜೆಯನ್ನು ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಅನುಮತಿಸಿದೆ. 


ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಕೇಂದ್ರ ಕಛೇರಿಯ ಉಪ ಔಷಧ ನಿಯಂತ್ರಕರು-2 ಹುದ್ದೆಯ 
ಪ್ರಭಾರವನ್ನು ಶ್ರೀ ಪಿ.ರಮೇಶ್‌, ಸಹಾಯಕ ಔಷಧ ನಿಯಂತ್ರಕರು-2, ಕೇಂದ್ರ ಕಛೇರಿ, ಬೆ೦ಗಳೂರು ಇವರಿಗೆ ವಹಿಸಿಕೊಡಲು ಈ ಮೂಲಕ ಆದೇಶಿಸಿದೆ. 


ಶ್ರೀ ಪಿ.ರಮೇಶ್‌, ಸಹಾಯಕ ಔಷಧ ನಿಯಂತ್ರಕರು-2, ಕೇಂದ್ರ ಕಛೇರಿ, ಬೆಂಗಳೂರು ಇವರು ಡಾ॥ಎನ್‌. ವಡಿವೇಲು ಇವರಿಂದ ಉಪ ಔಷಧ 
ನಿಯಂತ್ರಕರು-2, ಕೇಂದ್ರ ಕಛೇರಿ, ಬೆ೦ಗಳೂರು ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೆ ತಮ್ಮ ಹುದ್ದೆಯ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 
PR- 941 
50-25 ಔಷಧ ನಿಯಂತ್ರಕರು. 


ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560001 
ಜ್ಞಾಪನ 
ಸಂಖ್ಯೆ: ಔನಿಇ/242/ಸಿಬ್ಬಂದಿ/2014-15, ದಿನಾಂಕ: 14-08-2015. 


ವಿಷಯ : ಶ್ರೀಮತಿ ಚಂದಕಲಾಶಿಲ್ಲ ಔಷಧ ಪರಿವೀಕ್ಷಕರು (ಗುಪವಾರ್ತೆ-5). ರಾಜ್ಯ ಗುಪ್ತವಾರ್ತಾ ಶಾಖೆ, ಕೇಂದ್ರ 
ಕಛೇರಿ, ಬೆ೦ಗಳೂರು ಇವರಿಗೆ ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡುವ ಬಗ್ಗೆ. 


ಉಲ್ಲೇಖ: 1 ಸರ್ಕಾರದ ಆದೇಶ ಸಂಖ್ಯೆ: ಆಇ 1 ಸೇನಿಸೇ 2011, ದಿನಾಂಕ: 29.06.2011 ಹಾಗೂ ತಿದ್ದುಪಡಿ 
ಆದೇಶ ದಿನಾಂಕ: 19.08.2011. 
2) ಅಧ್ಯಕ್ಷರು, ವೈದ್ಯಕೀಯ ಮಂಡಳಿ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ಇವರ ಪತ್ರ 
ಸಂಖ್ಯೆ: VH/MB/73/2014-15, ದಿನಾ೦ಕ: 18.07.2014. 
3) ಶ್ರೀಮತಿ ಚಂದಕಲಾಶಿಲ್ಲ ಔಷಧ ಪರಿವೀಕ್ಷಕರು (ಗುಪ್ತವಾರ್ತೆ-5) ಇವರ ಮನವಿ 
ದಿನಾ೦ಕ: 04.08.2015. 


ಉಲ್ಲೇಖ (3)ರ ಮನವಿಯ ಮೇರೆಗೆ ಶ್ರೀಮತಿ ಚಂದಕಲಾಶಿಲ್ಲ ಔಷಧ ಪರಿವೀಕ್ಷಕರು, (ಗುಪ್ತವಾರ್ತೆ-5) ರಾಜ್ಯ ಗುಪ್ತವಾರ್ತಾ ಶಾಖೆ, 
ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ದಿನಾಂಕ: 17.08.2015 ರಿಂದ 06.02.2016ರವರೆಗೆ (ಎರಡು ದಿನಗಳೂ ಸೇರಿದಂತೆ) ಒಟ್ಟು 174 ದಿನಗಳ 
ಶಿಶುಪಾಲನಾ ರಜೆಯನ್ನು ಉಲ್ಲೇಖ (1ರ ಸರ್ಕಾರದ ಆದೇಶ ಹಾಗೂ ಉಲ್ಲೇಖ (2)ರಲ್ಲಿನ ವೈದ್ಯಕೀಯ ಮಂಡಳಿಯ ಪ್ರಮಾಣ ಪತ್ರದನ್ವಯ ಮಂಜೂರು 
ಮಾಡಲಾಗಿದೆ. 


೪೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 





ಉಲ್ಲೇಖ (1ರ ಸರ್ಕಾರದ ಆದೇಶದನ್ವಯ 730 ದಿನಗಳ ಶಿಶುಪಾಲನಾ ರಜೆಯನ್ನು ಮಹಿಳಾ ನೌಕರರಿಗೆ ಮಂಜೂರು ಮಾಡಬಹುದಾಗಿದ್ದು, 
ಇದುವರೆಗೂ 354 ದಿನಗಳ ರಜೆಯನ್ನು ಉಪಯೋಗಿಸಿಕೊಂಡಿರುವ ಸದರಿಯವರಿಗೆ, 174 ದಿನಗಳ ರಜೆಯನ್ನು ಸೇವಾವಧಿಯಲ್ಲಿ ಮೂರನೇ ಬಾರಿಗೆ 


ಮಂಜೂರು ಮಾಡಲಾಗಿದೆ. 


ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ರಾಜ್ಯ ಗುಪ್ತವಾರ್ತಾ ಶಾಖೆಯ ಔಷಧ ಪರಿವೀಕ್ಷಕರು, 
(ಗುಪ್ತವಾರ್ತೆ-5) ಹುದ್ದೆಯ ಪ್ರಭಾರವನ್ನು ಶ್ರೀಮತಿ ಗೀತಾ ಎಂ.ಎಸ್‌. ಔಷಧ ಪರಿವೀಕ್ಷಕರು. (ಗುಪ್ತವಾರ್ತೆ-2), ರಾಜ್ಯ ಗುಪ್ತವಾರ್ತಾ ಶಾಖೆ, ಕೇಂದ್ರ 
ಕಛೇರಿ, ಬೆ೦ಗಳೂರು ಇವರಿಗೆ ವಹಿಸಿಕೊಡಲು ಈ ಮೂಲಕ ಆದೇಶಿಸಿದೆ. 

ಶ್ರೀಮತಿ ಗೀತಾ ಎಂ.ಎಸ್‌. ಔಷಧ ಪರಿವೀಕ್ಷಕರು (ಗುಪ್ತವಾರ್ತೆ-2), ರಾಜ್ಯ ಗುಪ್ತವಾರ್ತಾ ಶಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಇವರು 
ಶ್ರೀಮತಿ ಚ೦ದ್ರಕಲಾಶಿಲ್ಪ ಇವರಿಂದ ಔಷಧ ಪರಿವೀಕ್ಷಕರು (ಗುಪ್ತವಾರ್ತೆ-5) ರಾಜ್ಯ ಗುಪ್ತವಾರ್ತಾ ಶಾಖೆ, ಕೇಂದ್ರ ಕಛೇರಿ, ಬೆಂಗಳೂರು ಹುದ್ದೆಯ 
ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೂ ತಮ್ಮ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ 


ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 


PR- 942 
ಔಷಧ ನಿಯಂತ್ರಕರು. 


50-25 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560001 
ಸಂಖ್ಯೆ: ಔನಿಇ/176/ಸಿಬ್ಬಂದಿ/2015-16, ಬೆಂಗಳೂರು, ದಿನಾಂಕ: 31-08-2015. 
ಜ್ಞಾಪನ 

ವಿಷಯ : ಶ್ರೀಮತಿ ನಾಗಠಾಣ ಶ್ವೇತಾ ವೀರಣ್ಣ ರವರ ರಜಾ ಅವಧಿಯಲ್ಲಿ ರಾಜ್ಯ ಗುಪ್ತವಾರ್ತಾ ಶಾಖೆಯ ಔಷಧ 
ಪರಿವೀಕ್ಷಕರ ಹುದ್ದೆಯ ಪ್ರಭಾರವನ್ನು ನಿರ್ವಹಿಸುವ ಬಗ್ಗೆ. 

ಉಲ್ಲೇಖ $ 1) ಈ ಕಛೇರಿಯ ಇದೇ ಸಮಸಂಖ್ಯೆ ಜ್ಞಾಪನಗಳು ದಿನಾಂಕ: 01.07.2015 ಹಾಗೂ 04.07.2015. 
2) ಶ್ರೀಮತಿ ನಾಗಠಾಣ ಶ್ವೇತಾ ವೀರಣ್ಣ, ರವರ ಮನವಿ ಸ್ವೀಕೃತಿ ದಿನಾಂಕ: 10.08.2015. 


ಶ್ರೀಮತಿ ನಾಗಠಾಣ ಶ್ವೇತಾ ವೀರಣ್ಣ, ಔಷಧ ಪರಿವೀಕ್ಷಕರು (ಗುಪ್ತವಾರ್ತೆ)-6, ರಾಜ್ಯ ಗುಪ್ತವಾರ್ತಾ ಶಾಖೆ, ಕೇಂದ್ರ ಕಛೇರಿ, ಬೆ೦ಗಳೂರು 


% 


ಇವರು ಉಲ್ಲೇಖ (2)ರ ಮನವಿಯಲ್ಲಿ ವಿವರಿಸಲಾದ ಸಂದರ್ಭಗಳ ಮೇರೆಗೆ, ದಿನಾಂಕ: 01.08.2015 ರಿಂದ 30.09.2015ರವರೆಗೆ ತುರ್ತು ವೈದ್ಯಕೀಯ 


ಕಾರಣಗಳ ಮೇರೆಗೆ ರಜೆ ವಿಸ್ತರಣೆಗಾಗಿ ಕೋರಿರುತ್ತಾರೆ. 


ಉಲ್ಲೇಖ (1ರ ಜ್ಞಾಪನ ದಿನಾಂಕ: 04.07.2015ರನ್ವಯ ಔಷಧ ಪರಿವೀಕ್ಷಕರು (ಗುಪ್ತವಾರ್ತೆ)-6, ರಾಜ್ಯ ಗುಪ್ತವಾರ್ತಾ ಶಾಖೆ, ಕೇಂದ್ರ ಕಛೇರಿ, 
ಬೆಂಗಳೂರು ಹುದ್ದೆಯ ಪ್ರಭಾರ ವಹಿಸಿಕೊಂಡಿರುವ ಶ್ರೀಮತಿ ಗೀತಾ ಎಂ.ಎಸ್‌. ಔಷಧ ಪರಿವೀಕ್ಷಕರು (ಗುಪ್ತವಾರ್ತೆ)-2, ರಾಜ್ಯ ಗುಪ್ತವಾರ್ತಾ ಶಾಖೆ, 
ಕೇಂದ್ರ ಕಛೇರಿ, ಬೆ೦ಗಳೂರು ಇವರು, ಮುಂದಿನ ಆದೇಶದವರೆಗೆ ಅಧಿಕ ಪ್ರಭಾರದಲ್ಲಿ ಮುಂದುವರೆಯುವಂತೆ ನಿರ್ದೇಶಿಸಲಾಗಿದೆ. 


PR- 943 ಔಷಧ ನಿಯಂತ್ರಕರು. 


50-25 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560001 
ಸಂಖ್ಯೆ: ಔನಿಆ/494/ಸಿಬ್ಬಂದಿ/2015-16, ದಿನಾಂಕ: 10-09-2015. 
ಜಾಪನ 
ಜ್ಞಾಪನ 


ವಿಷಯ : ಶ್ರೀ ಅಮರೇಶ್‌ ತುಂಬಗಿ, ಉಪ ಔಷಧ ನಿಯಂತ್ರಕರು-।, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ 


ಡು 


ಪರಿವರ್ತಿತ ರಜೆಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ. 
ಉಲ್ಲೇಖ : ಶ್ರೀ ಅಮರೇಶ್‌ ತುಂಬಗಿ, ಉಪ ಔಷಧ ನಿಯಂತ್ರಕರು-! ಇವರ ಮನವಿ ಪತ್ರ ದಿನಾಂಕ: 09.09.2015. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿಯ ಮೇರೆಗೆ, ಶ್ರೀ ಅಮರೇಶ್‌ ತುಂಬಗಿ. ಉಪ ಔಷಧ ನಿಯಂತ್ರಕರು-।, ಕೇಂದ್ರ ಕಛೇರಿ, 
ಬೆಂಗಳೂರು ಇವರಿಗೆ ದಿನಾಂಕ: 11.09.2015 ರಿಂದ 19.09.2015ರವರೆಗೆ (ಎರಡು ದಿನಗಳೂ ಸೇರಿದಂತೆ) ಒಟ್ಟು 09 ದಿನಗಳ ಪರಿವರ್ತಿತ ರಜೆಯನ್ನು 
ಮಹಾಲೇಖಪಾಲರ ರಜೆ ಲಭ್ಯತೆ ನಿರೀಕ್ಷೆಯ ಮೇರೆಗೆ ಉಪಯೋಗಿಸಿಕೊಂಡು ರಜೆಯಲ್ಲಿ ತೆರಳಲು ಅನುಮತಿಸಿದೆ. 


ಸದರಿ ಅಧಿಕಾರಿಯವರು ರಜೆಯ ಮೇಲೆ ತೆರಳುವ ಮುನ್ನ ಅವರು ಹೊಂದಿರುವ ಕೇಂದ್ರ ಕಛೇರಿಯ ಉಪ ಔಷಧ ನಿಯಂತ್ರಕರು-! ಹುದ್ದೆಯ 
ಪ್ರಭಾರವನ್ನು ಶ್ರೀ ಪಿ. ರಮೇಶ್‌, ಸಹಾಯಕ ಔಷಧ ನಿಯಂತ್ರಕರು-2, ಕೇಂದ್ರ ಕಛೇರಿ, ಬೆ೦ಗಳೂರು ಇವರಿಗೆ ವಹಿಸಿಕೊಡಲು ಈ ಮೂಲಕ ಆದೇಶಿಸಿದೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೬೧ 





ಶ್ರೀ ಪಿ. ರಮೇಶ್‌, ಸಹಾಯಕ ಔಷಧ ನಿಯಂತ್ರಕರು-2, ಕೇಂದ್ರ ಕಛೇರಿ, ಬೆಂಗಳೂರು ಇವರು ಶ್ರೀ ಅಮರೇಶ್‌ ತುಂಬಗಿ ಇವರಿಂದ ಉಪ ಔಷಧ 
ನಿಯಂತ್ರಕರು-( ಕೇಂದ್ರ ಕಛೇರಿ, ಬೆಂಗಳೂರು ಹುದ್ದೆಯ ಪ್ರಭಾರವನ್ನು ಪಡೆದು, ಅವರ ರಜೆ ಅವಧಿ ಪೂರೈಸುವವರೆಗೆ ತಮ್ಮ ಹುದ್ದೆಯ 
ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸಲು ಈ ಮೂಲಕ ನಿರ್ದೇಶಿಸಿದೆ. 


PR- 944 
50-25 ಔಷಧ ನಿಯಂತ್ರಕರು. 


OFFICE OF THE CITY CIVIL COURT, BENGALURU. 
NOTIFICATION 
NO.ADM-| (E) 3065/ 2015, Bengaluru, dated: 05.10.2015,. 
Sri D. Parashiva Shetty, Asst. Registrar, City Civil Court, Bengaluru, is permitted to surrender earned leave for 15 days as on 


3.10.2015 for the encashment benefit for the calendar year 2015, and the balance of earned leave as on 3.10.2015 is 225 days. 


He shall be paid pay and allowances admissible for the period of leave so surrendered at the rate of 1/30th of the monthly pay 
and allowances for each day of leave surrendered as per the provisions contained in ಅ.0೦. No. FD 3 SRS 95, dated 27.3.1995, and 
G.0.No. FD SRS 2000 dated 26.12.2000, and addendum dated 28.3.2001 to that ಅ.೦. and ಅ.0. No. FD 5 SENISE 2014 
Dt. 27.11.2014. 

PR. 945 BY ORDER OF THE PRL CITY CIVIL & SESSIONS JUDGE, 
Registrar, 


City Civil Court, Bengaluru. 


PROCEEDINGS OF THE ASST COMMR OF COMMERCIAL TAXES, LOCAL VAT OFFICES-25, 
RAJENDRA NAGAR, KORAMANGALA, BENGALURU, 
Dated: 29-09-2015. 


Present : Pundalik. L. Sadure 
Asst. Commr. Of Comml Taxes, 
LVO-25 Bengaluru. 
Sub-Loss of C-form in the Case of M/s Karnataka Hybrid Micro Devices Limited, 
No.103, 4" Cross, Electronic City Bengaluru-560100. Tin-29070064042. 


Ref- Letter of dealer dt:25/11/2014. 
Preamble: 


M/s. M/s Karnataka Hybrid Micro Devices Limited, No.103, 4" Cross, Electronic City, Bengaluru-560100, is a registered dealer 
borne on the files of this office vide TIN:29070064042. The Dealer in his letter cited at reference above has initiated that C-form bearing 
No-TCK-R- 4245056 Dt 28/07/2008 for Rs 18,73,359/-, KA-C0465427 Dt: 08/12/2008 for Rs. 9,52,571/- & KA-C 0496112 Dt 16/03/2009 
for Rs. 13,61,267/- which was issued to M/s Union Weldtech Company Villivakkam, Chennai has been lost while their custody. 

Accordingly, they have made complaint to the jurisdictonal police officer, executed indemnity bond in Form-G in favour Govt, as 
laid down under Rule, 12(2) and 12(9) of the CST Act, 1956 and also produced paper cuttings for having published in two local papers 
and requested this office to issue duplicate C-form and also to treat the above lost C-form to be invalid. Hence this order. 


ORDER No. ACCT/LVO-025/CR-15/16, DATED: 29/09/2015 


In view of the circumstances as explained above the said C-Form bearing No-TCK-R 4245056 Dt 28/07/2008 for Rs. 
18,73,359/- KA-C0465427 Dt 08/12/2008 for Rs 9,52,571/- & KA-C 0496112 Dt 16/03/2009 for Rs. 13,61,267/- Issued to M/s Union 
Weldtech Company Villivakkam, Chennai has been treated as invalid with immediate effect. 


Asst. Commr of Commi. Taxes, 
LVO-25, VTK-2 Koramanagala, 


Bengaluru. 


೪೭೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ 


ಭಾಗ ೩ 





OFFICE OF THE ACCT LVO-25 BENGALURU 


Notification Authority under Rule 6(1) of the CST (Karnataka) Rule, 1957. 


declaration in Forms-C shown below is declared to be lost in custody of selling dealer and also be invalid 


By virtue of the provisions of rule 12(2) of the CST (R&T) Rules 1957, it is hereby notified for general information that the 















































Sl Number Name & Address of Registration The Address Date of Whether Remarks 
No. (Including the dealer to whom Certificate No. of the dealer issue of lost/stole (Rs) 
code No) of declaration form’s is of the dealer to whom the Forms of n/destroy 
declaration are issued by the under CST Act declaration the Dealer ed 
form lost/ department with date 1956 is/are send 
destroyed / of C-forms issued 
stolen 
1 2 3 4 5 6 7 8 
1 1 M/s Karnataka Hybrid | 33561361227 M/s Union 28/07/2008 Lost 18,73,359 
Micro Devices Limited Weldtech 
No.103, 4" Cross, Company 
Electronic City, Villivakkam, 
Bengaluru-560100 Chennai 
Tin-29070064042 
2 2 M/s Karnataka Hybrid | 33561361227 M/s Union 08/12/2008 Lost 9,52,571 
Micro Devices Limited Weldtech 
No.103, 4" Cross, Company 
Electronic City, Villivakkam, 
Bengaluru-560100 Chennai 
Tin-29070064042 
3 3 M/s Karnataka Hybrid 33561361227 M/s Union 16/03/2009 Lost 13,61,267 
Micro Devices Limited Weldtech 
No.103, 4" Cross, Company 
Electronic City, Villivakkam, 
Bengaluru-560100 Chennai 
Tin-29070064042 
Asst. Commr of Comml. Taxes, 
PR. 946 LVO-25, VTK-2 Koramanagala, 


Bengaluru. 


IN THE COURT OF 2*” ADDITIONAL CHIEF METROPOLITAN MEGISTRATE BENGALURU CITY 


Notification 


No. 02 /2015, Dated: 31/10/2015 


It is here by notified for the information of the public that the unclaimed properties mentioned under are in the custody of the 


C.K.Achukattu Police Station, Bengaluru City, as unclaimed shell be confiscated to the Government, and disposed off according to law 


of not claimed by the owner with proof of ownership within one months from the date of the publication of Notification. 











PF.No. 
ಪಃ si Vehicle N Reg. N EngN Ch. N 
No ag And ehicle Name eg. No. ng No. . No. 
Date 
1 341/15 82/15 SUZUKI - F486103992 MB8CF4CAL78103880 
ACCESS 





































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೬೩ 
PF.No. 
ಎ Vehicle Name Reg. No Eng No Ch. No 
i . 10. . No. 
No No. And 0 0 
Date 
2 341/15 82/15 VICTOR GL KA-05-EN-9121 N3307M628969 N3307F626148 
3 1341/15 82/15 HERO HONDA | KA-02-HQ-4689 07H15M21472 07H16C23469 
SPL + 
4 344/15 83/15 HERO HONDA | KA-40-H-5679 03D60M05463 03D62CC0530 
AMBISSIN 
5 344/15 83/15 TVS WEGO KA-02-HJ-3955 0G4GA1020875 - 
6 348/15 84/15 SUZUKI Fiero KA-01-ED-6431 M1008M018552 M1008F017610 
7 348/15 84/15 YAMAHA ೧-135 | KA-07-J-9269 17003482 004117003482 
8 348/15 84/15 HERO HONDA | KA-41-E-9665 O6F15M16111 06೯16045398 
SPL + 
9 355/15 85/15 HONDA ACTIVA | KA-05-HJ-3376 JC44E2139573 ME4JC447FC8029157 
10 | 355/15 85/15 HONDA ACTIVA | KA-02-EM-5687 JF0O8E0495140 ME4JFO85F48481426 
11 355/15 85/15 HONDA DIO KA-03-ED-9959 JF11E0059488 ME4JF115K48048626 
12 | 355/15 85/15 KINETIC STYLE | KA-05-EF-1922 - BH30030249 
13 | 363/15 86/15 BAJAJ CHETAK | KA-05-S-2459 - - 
14 | 363/15 86/15 YAMAHA RX KA-01-W-7743 4TL601624 03L4TL601624 
15 | 366/15 87/15 MAX -100 KA-22-S-7279 1202M208867 12026153199 
16 | 366/15 87/15 HONDA ACTIVA | KA-01-W-297 JF08E0317056 ME4JF085K38308608 
17 | 366/15 87/15 HONDA ACTIVA | KA-05-EU-9556 JFO8E0671959 ME4JFO85M48653894 
18 | 368/15 88/15 HONDA DIO KA-03-HD-2962 JF11E6104573 - 
19 | 368/15 88/15 SCOOTY PEP KA-03-EQ-9494 KOOEMA424251 - 
20 | 369/15 89/15 Auto Rickshaw KA-02-B-1099 4EMBFK87621 24FBFK99665 
21 369/15 89/15 Auto Rickshaw KA-05-AB-7566 AEMBKB13615 24FBKB51899 
22 | C-Miss 48/08 TVS XL KA-05-HA-1345 0D1N71250516 MD621AD1772N52617 
No.385/08 
23 | Cr.No. 81/11 Hero Honda Pl+ KA-41-L-1812 HA10EASHB12250 MBLHAO1EE94B12281 
255/09 
24 | Cr.No 100/12 | TVS Star KA-02-HD-3310 CF5K8110585 MD625MF5481K73526 
160/12 


























೪೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 



























































PF.No. 
Sl LPT ತ 
No No. And Vehicle Name Reg. No. Eng No. Ch. No. 
Date 
25 | Cr.No 131/12 | Bajaj Discover KA-05-HC-9930 JNGDPB13863 MD2D5JN22PCB13962 
02/10 
26 | Cr.No 175/12 | Honda Activa KA-04-HG-3665 JC44E1391119 ME4JC448EB8280268 
323/11 
27 | Cr.No 175/12 | Bajaj Pulsar KA-41-J-3669 HHGBNJ85679 MD2DHDHZZNCJ47432 
323/11 
28 | Cr.No 05/14 Appachi KA-05-HS-3583 0E4AC2356582 MD634KE41C2A33926 
228/12 
29 | Cr.No 54/14 Honda Activa KA-05-EY-6097 JFO8E8174707 - 
62/14 
30 | Cr.No 64/07 Maruthi 800 KA-23.M-2039 - - 
168/07 White colour Car. 
31 | ೦೧೫೦ 66/07 Grey Colour | KA-05.MF-2999 - - 
168/07 Santro Car. 
32 | Cr.No 109/08 | TaTa Indica KA-03.C-1055 - - 
285/08 White colour Car. 
33 | Cr.No 56/09 Maruthi 800 No- J-05 - - 
240/09 White colour Car. 
34 | Cr.No 27/10 Maruthi Omni KA-41. 4890 - - 
46/10 White colour Car. 
P.R. 993 IInd Addl. Chief Metro Politan Magistrate, 


Bengaluru City. 


ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಇವರ ನ್ಯಾಯಾಲಯ 
ಕ್ರಸಂ:ಎ1/ಎಫ್‌ಓಸಿ/ವಿವ-24/2093-04, ದಿನಾಂಕ:24-07-2015. 


ಉಪಸ್ಥಿತರು: ಶ್ರೀ. ಟಿ. ಹೀರಾಲಾಲ್‌, ಭಾ.ಅ.ಸೇ., ಅಧಿಕಾರಿಯುತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ. 
ಫಿರ್ಯಾದುದಾರರು: ಪೊಲೀಸ್‌ ಉಪ ನಿರೀಕ್ಷಕರು, 
ಕಾರವಾರ ಶಹರ ಠಾಣಾ, ಕಾರವಾರ, ತಾಲೂಕು: ಕಾರವಾರ. 
(ಸರ್ಕಾರದ ಪರವಾಗಿ ಕಾನೂನು ಅಧಿಕಾರಿಗಳು (ಕಿ) ಉ.ಕನ್ನಡ ಕಾರವಾರ) 
ವಿರುದ್ಧ 
ಅರ್ಜಿದಾರರು: ದತ್ತಾರಾಮ ಸದಾನಂದ ಸಾಳಗಾಂವಕರ 
ಸಾ: ತಾಮ್ಲೇವಾಡಾ, ಕೋಡಿಬಾಗ, 
ತಾಲೂಕು: ಕಾರವಾರ. ಜಿಲ್ಲೆ: ಉತ್ತರಕನ್ನಡ. 
(ಅರ್ಜಿದಾರರ ಪರವಾಗಿ ಶ್ರೀ. ಎಸ್‌.ಹೆಚ್‌.ತಾಮ್ರೆ, ವಕೀಲರು) 
ಪ್ರಸ್ತಾವನೆ: 

1. ದಿನಾಂಕ: 21-11-2013 ರಂದು ಸಾಯಂಕಾಲ 4.00 ಘಂಟೆಯ ಸಮಯಕ್ಕೆ ಶ್ರೀ. ಪ್ರಸಾದ ಗೋಖಲೆ, ಆರಕ್ಷಕ ಉಪನಿರೀಕ್ಷಕರು, ಕಾರವಾರ 
ನಗರ ಪೊಲೀಸ್‌ ಠಾಣೆಯಲ್ಲಿ ಠಾಣಾ ಪ್ರಭಾರದಲ್ಲಿದ್ದ ಸಮಯದಲ್ಲಿ ಶ್ರೀ. ಜೆ.ಆರ್‌. ಮಿರಾಶಿ, ಕಾರವಾರ ಶಹರ ವನಪಾಲಕರು ಠಾಣೆಗೆ ಬಂದು ಅರಣ್ಯ 
ಗುನ್ನೆಗೆ ಸಂಬಂಧಿಸಿದಂತೆ ಒಂದು ಗೂಡ್ಸ್‌ ರಿಕ್ಷಾದಲ್ಲಿ ಕೋಡಿಬಾಗ ದಿಂದ ಚಿತ್ತಾಕುಲಾ ಕಡೆಗೆ ಚಿರಾವು ಕಟ್ಟಿಗೆ ಹೇರಿಕೊಂಡು ಹೋಗುತ್ತಿರುವ ಬಾತ್ಮಿ ಬಂದ 
ಮೇರೆಗೆ ನಾನು ಕೈ ಸನ್ನೆ ಮಾಡಿ ಸದರ ಆಟೋವನ್ನು ನಿಲ್ಲಿಸಿ ರಿಕ್ಷಾದಲ್ಲಿ ಏನಿದೆ ಎಂದು ಆಟೋ ಚಾಲಕನಿಗೆ ವಿಚಾರಿಸಿದಂತೆ ಚಿರಾವು ಕಟ್ಟಿಗೆ ಇರುವ ಬಗ್ಗೆ 
ತಿಳಿಸಿದನು. ಅದಕ್ಕೆ ಪಾಸ್‌/ಫರ್ಮಿಟ್‌ ಇದೆಯೇ ಎಂದು ಪ್ರಶ್ನಿಸಿದಾಗ ಅಷ್ಟರಲ್ಲಿ ಮತ್ತಿ ಮೂರು ವ್ಯಕ್ತಿಗಳಾದ (1) ಪ್ರದೀಪ ತಂದೆ ಸದಾನಂದ 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೬೫ 





ಸಾಳಗಾಂವಕರ (2) ದಿಗಂಬರ ವಾಮನ ಹಳದನಕರ ಮತ್ತು (3) ದತ್ತಾರಾಮ ತಂದೆ ಸದಾನಂದ ಸಾಳಗಾವಂಕರ ಇವರು ಬಂದು ನನ್ನ ಮೇಲೆ ಹಲ್ಲೆ 
ಮಾಡಿರುವ ಬಗ್ಗೆ ಒಂದು ಲಿಖಿತ ಫಿರ್ಯಾದು ನೀಡಿದಂತೆ ಅದನ್ನು ನಾನು ಸ್ವೀಕರಿಸಿ ಫಿರ್ಯಾದಿನಲ್ಲಿ ನಮೂದಿಸಿದ ವಾಹನ ರಿಕ್ಷಾ ನೋಂದಣಿ ಸಂಖ್ಯೆ: 
ಕೆಎ-30/4809ರ ಶೋಧನೆಗಾಗಿ ಪಂಚರಾದ ಶ್ರೀ. ದಾಮೋದರ ಶಂಕರ ಗುನಗಿ ಸಾ: ಕಡವಾಡ ಮತ್ತು ಪ್ರಕಾಶ ಹೇಮು ಗುನಗಿ, ಸಾ: ಹಬ್ಬುವಾಡಾ, 
ಕಾರವಾರ ಇವರೊಡನೆ ಇಲಾಖಾ ವಾಹನದಲ್ಲಿ ಕಾರವಾರದಿಂದ ಸದಾಶಿವಗಡದ ಕಡಪಾಶಿಟ್ಟಾದ ಕಡೆಗೆ ಹೋಗಿ ಶೋಧನೆ ಮಾಡುತ್ತಿರುವ ಸಂದರ್ಭದಲ್ಲಿ 
ಕಡಪಾಶಿಟ್ಟಾದ ಕಚ್ಚಾ ರಸ್ತೆ ಮೇಲೆ ಒಂದು ಆಟೋ ರಿಕ್ಷಾ ನಿಂತಿದ್ದು, ಆಟೋ ರಿಕ್ಷಾದ ಹತ್ತಿರ 3 ಜನರು ಇದ್ದದ್ದು ಕಂಡು ನನ್ನ ಜೊತೆಯಲ್ಲಿದ್ದ ಫಿರ್ಯಾಧಿ 
ಶ್ರೀ. ಜೆ.ಆರ್‌. ಮಿರಾಶಿ ರವರು ತೋರಿಸಿ ನನ್ನ ಮೇಲೆ ಹಲ್ಲೆ ಮಾಡಿ, ಆಟೋ ರಿಕ್ಷಾವನ್ನು ಹೊಡೆದುಕೊಂಡು ಬಂದವರು ಇವರೇ ಇಂದು ಹೇಳಿದಂತೆ 
ಕೂಡಲೇ ನಾನು ಪಂಚರ ಸಮಕ್ಷಮ ಆರೋಪಿತರಿಗೆ ಹಿಡಿದು ಗುನ್ನೆಯ ಬಗ್ಗೆ ವಿಚಾರಿಸಿದಾಗ ಗುನ್ನೆ ಮಾಡಿದ ಬಗ್ಗೆ ಒಪ್ಪಿಕೊಂಡರು. ಸದರ ಆಟೋ 
ರಿಕ್ಷಾದಲ್ಲಿದ್ದ ಚಿರಾವು ಕಟ್ಟಿಗೆ ಬಗ್ಗೆ ಪಾಸ್‌ ಯಾ ಫರ್ಮಿಟ್‌ ಇದೆಯೇ ಅಂತ ಕೇಳಿದಾಗ ಇಲ್ಲವಾಗಿ ಹೇಳಿರುತ್ತಾರೆ. ಸದರ ರಿಕ್ಷಾದಲ್ಲಿದ್ದ ಚಿರಾವು ಕಟ್ಟಿಗೆ 
ಪರಿಶೀಲಿಸಿ ನೋಡಲಾಗಿ ಅವು ಸಾಗ69=0.264 ಘ.ಮೀ. ಮತ್ತು ಭರಣಗಿ ನಗಗಳು 23=0.267 ಘ.ಮೀ. ಇದ್ದವು. ಅವುಗಳಲ್ಲಿ ಸದರ ಎಲ್ಲಾ ತುಂಡುಗಳಿಗೆ 
ಎಂ.ನಿಶಾನೆ ಮಾರ್ಕ ಮಾಡಲಾಯಿತು. ಸದರ ಸಾಗ ಮತ್ತು ಭರಣಗಿ ತುಂಡುಗಳ ಪೈಕಿ ಒಂದೊಂದು ತುಂಡನ್ನು ಪರೀಕ್ಷೆಯ ಕುರಿತು ಪ್ರತ್ಯೇಕವಾಗಿ 
ತೆಗೆದಿರಿಸಲಾಯಿತು. ಹಾಗೂ ಸದರ ಚಿರಾವು ಕಟ್ಟಿಗೆ ಮತ್ತು ಅದನ್ನು ಸಾಗಾಟ ಮಾಡಲು ಉಪಯೋಗಿಸಿದ ಗೂಡ್ಲ ರಿಕ್ಷಾ ವಾಹನಸಂಖ್ಯೆಕೆಎ-30/4809ನ್ನು 
ಕೂಡಾ ಜಪ್ಪಪಡಿಸಿಕೊಂಡೆವು. ಸದರ ರಿಕ್ಷಾದ ಹಣೆಯ ಬೋರ್ಡಿನ ಮೇಲೆ ಪದ್ಮನಾಭ ಅಂತಾ ಇಂಗ್ಲೀಷಿನಿಂದ ಮುಂದಿನ ಶೋ ಗ್ಲಾಸ್‌ ಕೆಳಗಡೆ ಲಕ್ಷ್ಮಿಕೃಪಾ 
ಅಂತಾ ಇಂಗ್ಲೀಷಿನಿಂದ ಬರೆದದ್ದು ಇರುತ್ತದೆ. ಸದರ ಆರೋಪಿತರು ಮತ್ತು ರಿಕ್ಷಾ ಇದ್ದಿದೆಂಬ ಜಾಗೆಯು ಕಡಪಾಶಿಟ್ಟಾದಲ್ಲಿಯ ಕಚ್ಚಾ ರಸ್ತೆ ಇದ್ದು ಇಲ್ಲಿ ರಸ್ತೆ 
ದಕ್ಷಿಣೋತ್ತರವಾಗಿ ಹಾದು ಹೋಗಿದ್ದು ಇದ್ದು ಈ ಸ್ಥಳದಿಂದ ಉತ್ತರಕ್ಕೆ 200 ಮೀಟರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 17ಕ್ಕೆ ಕೂಡಿದ್ದು ಇರುತ್ತದೆ. ಪೂರ್ವಕ್ಕೆ 
ಸದಾಶಿವಗಡ ಗುಡ್ಡ, ಗುಡ್ಡದ ಆಜೆ ರಾಷ್ಟ್ರೀಯ ಹೆದ್ದಾರಿ 17, ಪಶ್ಚಿಮಕ್ಕೆ ಖುಲ್ಲಾ ಜಾಗೆ ಇದ್ದು ದಕ್ಷಿಣಕ್ಕೆ ಸುಮಾರು 250 ಮೀಟರ ಅಂತರದಲ್ಲಿ ಕಾಳಿನದಿ 
ಹರಿದಿದ್ದು ಇರುತ್ತದೆ. ಸದರ ರಿಕ್ಷಾ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದು ಇರುತ್ತದೆ. ಈ ಕುರಿತು ಪಿ.ಎಸ್‌.ಐ ಕಾರವಾರ ಇವರು ಕಲಂ 353 1೧೦೩24, 62, 
80, 71(A), KF Act & 144 KF. Rule ಪ್ರಕಾರ ಶಹರ ಪೊಲೀಸ್‌ ಠಾಣಾ ಗುನ್ನಾ ನಂ. 197/2003, ದಿನಾಂಕ:21-11-2003 ರಂತೆ ಗುನ್ನೆ 
ದಾಖಲಿಸಿಕೊಂಡಿದ್ದು ಇರುತ್ತದೆ. ಈ ಕುರಿತು ಪಂಚನಾಮೆಯನ್ನು ನಮ್ಮ ಠಾಣಾ ಸಿಬ್ಬಂದಿಗಳು ಪಂಚರ ಹೇಳಿಕೆಯಂತೆ ಸಾಯಂಕಾಲ 5.00 ಗಂಟೆಯಿಂದ 
6.30 ಗಂಟೆಯವರೆಗೆ ಬರೆದು ಮುಗಿಸಿದ್ದು ಇರುತ್ತದೆ. ಪಂಚರ ಸಮಕ್ಷಮ ದಿನಾಂಕ: 21-11-2003 ರಂದು ಈ ನ್ಯಾಯಾಲಯಕ್ಕೆ ಜಪಫ್ಪ ಗೂಡ್ಲ ರಿಕ್ಷಾ 
ವಾಹನ ಸಂಖ್ಯೆಕೆಎ-30/4809 ಮತ್ತು ಸಾಗ 69=0.264 ಘ.ಮೀ. ಮತ್ತು ಭರಣಗಿ ನಗಗಳು 23=0.267 ಘ.ಮೀ. ಮುದ್ದೇ ಮ್ಹಾಲನ್ನು ಪಂಚನಾಮೆ, 
ಪ್ರಥಮ ಮಾಹಿತಿ ವರದಿಯೊಂದಿಗೆ ಒಪ್ಪಿಸಿರುತ್ತಾರೆ. ಸದರ ಅರಣ್ಯ ಗುನ್ನೆ ಪ್ರಕರಣವನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 714 ಪ್ರಕಾರ ಕ್ರಮ 
ಜರುಗಿಸಲು ಸೂಕ್ತವೆಂದು ಈ ನ್ಯಾಯಾಲಯಕ್ಕೆ ಕಂಡು ಬಂದಿದ್ದರಿಂದ ಈ ನ್ಯಾಯಾಲಯದ ಆದೇಶ ದಿನಾಂಕ: 05-12-2013 ರಂತೆ ಸದರ ಗುನ್ನೆಗೆ 
ಬಳಸಿದ ವಾಹನ ಹಾಗೂ ಮುದ್ದೇ ಮ್ಹಾಲನ್ನು ಸುರಕ್ಷತೆಗಾಗಿ ವಲಯ ಅರಣ್ಯಾಧಿಕಾರಿ, ಕಾರವಾರ ಇವರ ತಾಬಾದಲ್ಲಿ ವಹಿಸಿಕೊಡಲಾಯಿತು. 


2. ಸದರ ಗುನ್ನೆ ಪ್ರಕರಣದ ಆರೋಪಿತರು ಮತ್ತು ವಾಹನ ಮಾಲೀಕರಾದ ಶ್ರೀ. ದತ್ತಾರಾಮ ಸದಾನಂದ ಸಾಳಗಾಂವಕರ ಸಾ: ತಾಮ್ಲೇವಾಡಾ, 
ಕೋಡಿಬಾಗ ಇವರು ಈ ನ್ಯಾಯಾಲಯಕ್ಕೆ ಅವರ ಪರ ವಕೀಲರ ಮುಖಾಂತರ ದಿನಾಂಕ: 12-08-2005 ರಂದು ಅರ್ಜಿ ಸಲ್ಲಿಸಿ ಸದರ ವಾಹನವನ್ನು 
ಮಧ್ಯಂತರ ತಾಬಾ ಬಿಡುಗಡೆಗೊಳಿಸಲು ಮನವಿ ಮಾಡಿಕೊಂಡಿದ್ದು ಇರುತ್ತದೆ. 

3. ಈ ನ್ಯಾಯಾಲಯ ಆದೇಶ ದಿನಾಂಕ: 07-12-2007 ರ ಪ್ರಕಾರ ಜಪ್ತ ಗೂಡ್ಡ ರಿಕ್ಷಾ ವಾಹನ ಸಂಖ್ಯೆಕೆಎ-30/4809 ನೇದನ್ನು ಅರ್ಜಿದಾರರಿಗೆ 
ಮಧ್ಯಂತರ ತಾಬಾ ಬಿಡುಗಡೆಗೊಳಿಸಲು ಅವರ ಮನವಿಯನ್ನು ತಿರಸ್ಕರಿಸಿ ಆದೇಶ ಮಾಡಿದ್ದು ಇರುತ್ತದೆ. 

4. ಈ ಪ್ರಕರಣದ ವಿಚಾರಣೆಗಾಗಿ ವಾಹನ ಮಾಲೀಕರಿಗೆ ಈ ನ್ಯಾಯಾಲಯದಿಂದ ದಿನಾ೦ಕ: 30-10-2007, 13-11-2007, 12-09-2014, 17- 
10-2014, 07-11-2014, 14-11-2014, 28-11-2014, 19-12-2014, 30-01-2015 ಮತ್ತು 13-02-2015 ರಂದು ಹಾಜರಾಗಲು ಮತ್ತು ಅವರ ಪರ 
ವಕಾಲತ್‌ ವಹಿಸಿದ ನ್ಯಾಯವಾದಿಗಳಿಗೂ ನೋಟೀಸು ಜಾರಿ ಮಾಡಿದ್ದು ಇರುತ್ತದೆ 

5... ಜಫ್ಯಪಡಿಸಿದ ವಾಹನದ ಬಗ್ಗೆ ಮುಂದಿನ ಆದೇಶಕ್ಕಾಗಿ ಪ್ರಕರಣವನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿದಾರರ ಪರ ವಕೀಲರು ಸಾಕ್ಷಿ 
ವಿಚಾರಣೆ ಕಾಲಕ್ಕೆ ಹಾಜರಾಗಿದ್ದು ಇರುವದಿಲ್ಲ ಹಾಗೂ ಎದುರುದಾರರ ಪರವಾಗಿ ಕಾನೂನು ಅಧಿಕಾರಿಗಳು (ಕಿ) ರವರು ವಿಚಾರಣೆಗೆ ಹಾಜರು ಆಗಿರುತ್ತಾರೆ. 
ಫಿರ್ಯಾದುದಾರ/ಎದುರುದಾರ ಪರವಾಗಿ ಕಾನೂನು ಅಧಿಕಾರಿಗಳು (ಕ) ಪಿಡಬ್ಲು-1 ರಿಂದ ಪಿಡಬ್ಲು-3 ರವರನ್ನು ವಿಚಾರಿಸಿರುತ್ತಾರೆ. 


ಪಿಡಬ್ಬು-: ಶ್ರೀ. ಪ್ರಸಾದ ಕಲ್ಲಪ್ಪ ಗೋಖಲೆ, ಪೊಲೀಸ್‌ ಇನ್ಸ್‌ಫೆಕ್ಟರ್‌ ಡಿಸಿಐಬಿ, ಬಳ್ಳಾರಿ 


( 


ಪಿಡಬ್ಲು-2: ಶ್ರೀ. ದಾಮೋದರ ಶಂಕರ ಗುನಗಿ, ಸಾ: ಕಡವಾಡ, ಹೊಂಡಗೇರಿ 
ಪಿಡಬ್ಬು-3: ಶ್ರೀ. ಜೋಗಿ ರಾಮಚಂದ್ರ ಮಿರಾಶಿ, ಸಾ: ಉಳಗಾ, ಕಾರವಾರ. 
ನಿಶಾನೆ ಪಿ-1 ರಿಂದ ಪಿ-7 ನ್ನು ಹಾಜರುಪಡಿಸಿರುತ್ತಾರೆ. 

ನಿಶಾನೆ ಪಿ-1 ; ಫಿರ್ಯಾದಿ 

ನಿಶಾನೆ ಪಿ-2 ಪ್ರಥಮ ಮಾಹಿತಿ ವರದಿ 

ನಿಶಾನೆ ಪಿ-3 ಪಂಚನಾಮೆ 

ನಿಶಾನೆ ಪಿ-485: ವಾಹನದ ಛಾಯಾ ಚಿತ್ರ 

ನಿಶಾನೆ ಪಿ-6 ಪಿ.ಎಫ್‌. ಯಥಾ ನಕಲು 


ನಿಶಾನೆ ಪಿ-7: ವಾಹನದ ಆರ್‌.ಸಿ. ಬುಕ್ಕನ ನಕಲು 
ಮುದ್ದೆಮ್ದಾಲು (1)- ಕೆಎ-30/4809 ಗೂಡ್ಸ್‌ ರಿಕ್ಷಾ. 
00 ~ ಖ 
6. ಹಾಜರುಪಡಿಸಿದ ಎಲ್ಲಾ ಲಿಖಿತ ದಾಖಲೆಗಳು ಮತ್ತು ಹೇಳಿಕೆಗಳನ್ನು ಆಲಿಸಿ, ಪರಿಶೀಲಿಸಿದ ನಂತರ ಕೆಳಗಿನ ಪ್ರಶ್ನೆಗಳು ಉದ್ಭವಿಸುತ್ತವೆ. 
ಅ) ಈ ಪ್ರಕರಣದಲ್ಲಿ ಸರ್ಕಾರಿ ಸ್ಪತ್ತುಗಳಾದ ಸಾಗ 69=0.264 ಘ.ಮೀ. ಮತ್ತು ಭರಣಗಿ ನಗಗಳು 2350.267 ಘ.ಮೀ. ಅಧಿಕೃತ ಪಾಸ್‌ ಯಾ 
ಫರ್ಮಿಟ್‌ ಇಲ್ಲದೆ ಸಾಗಿಸುತ್ತಿದ್ದ ಬಗ್ಗೆ ಗುನ್ನೆ ದಾಖಲಾಗಿದೆಯೇ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ? 
ಆ) ಈ ಮೇಲೆ ನಮೂದಿಸಿದ ಸಾಗ 69=0.264 ಘ.ಮೀ. ಮತ್ತು ಭರಣಗಿ ನಗಗಳು 23=0.267 ಘ.ಮೀ.ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ಗೂಡ್ಸ 
ರಿಕ್ಷಾ ವಾಹನ ಸಂಖ್ಯೆ: ಕೆಎ-30/4809 ಉಪಯೋಗ ಮಾಡಲಾಗಿದೆಯೇ? ಹಾಗೂ ಅದನ್ನು ಎದುರುದಾರರು ಸಾಬೀತುಪಡಿಸುತ್ತಾರೆಯೇ? 


೪೭೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 





ಇ) ಈ ಗುನ್ನೆಯನ್ನು ವಾಹನದ ಮಾಲೀಕ/ಅಪಾದಿತನು/ಅರ್ಜಿದಾರನು ವಾಹನದ ಜವಾಬ್ದಾರಿ ಹೊಂದಿದ ವ್ಯಕ್ತಿಯಾಗಿ ಗೊತ್ತಿದ್ದು ಮಾಡಿದ್ದಾರೆಯೇ? 
ಹಾಗೂ ಅವರು ಈ ಗುನ್ನೆಯಲ್ಲಿ ಶಾಮೀಲಾಗಿದ್ದಾರೆಯೇ? 
ಈ) ಈ ವಾಹನವನ್ನು ಅರಣ್ಯ ಕಾಯಿದೆ 71ಎ ನಿಯಮದಡಿ ಮುಟ್ಟುಗೋಲು ಹಾಕಿಕೊಳ್ಳಬಹುದೇ? 
ಮೇಲ್ಕಂಡ ಅಂಶಗಳಿಗೆ ಈ ಕೆಳಗಿನಂತೆ ಉತ್ತರಿಸುತ್ತೇನೆ. 
ಅಂಶ ನಂ. (ಅ) -- ಹೌದು 
ಅಂಶ ನಂ. (ಆ) -- ಹೌದು 
ಅಂಶ ನಂ. (ಇ) -- ಹೌದು 
ಅಂಶ ನಂ. (ಈ) -- ಹೌದು 
ಇದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ವಿವರಿಸುತ್ತೇನೆ. 
ವಿಚಾರಣೆ ಕಾಲಕ್ಕೆ ನೀಡಲಾದ ಹೇಳಿಕೆಗಳು: 
ಅಂಶ ನಂ (ಅ): 
ಪಿ.ಡಬ್ಲು-1 ಶ್ರೀ. ಪ್ರಸಾದ ಕಲ್ಲಪ್ಪ ಗೋಖಲೆ ಇವರು ತಮ್ಮ ಸಾಕ್ಷ್ಯದಲ್ಲಿ ಈ ಪ್ರಕರಣ ದಾಖಲಾಗುವ ಕಾಲಕ್ಕೆ ನಾನು ಮಾರ್ಚ-2002 ರಿಂದ 
ಮೇ-2005 ರ ವರೆಗೆ ನಾನು ಕಾರವಾರ ನಗರ ಪೊಲೀಸ್‌ ಠಾಣೆಯ ಆರಕ್ಷಕ ಉಪನಿರೀಕ್ಷಕನಾಗಿ ಕೆಲಸ ನಿರ್ವಹಿಸಿದ್ದೇನೆ. 
ದಿನಾಂಕ: 21-11-2003 ರಂದು ಸಾಯಂಕಾಲ 4.00 ಗಂಟೆಗೆ ನಾನು ಠಾಣಾ ಪ್ರಭಾರದಲ್ಲಿದ್ದಾಗ ಶ್ರೀ. ಜೆ.ಆರ್‌. ಮಿರಾಶಿ, ಕಾರವಾರ ಶಹರ ವನಪಾಲಕರು 
ಠಾಣೆಗೆ ಹಾಜರಾಗಿ ಒಂದು ಲಿಖಿತ ಫಿರ್ಯಾದು ನೀಡಿದ್ದು ಅದನ್ನು ನಾನು ಸ್ವೀಕರಿಸಿ ಅದನ್ನು ನಮ್ಮ ಠಾಣಾ ಗುನ್ನಾ ನಂ. 197/2003 ಕಲಂ 353 ಐಪಿಸಿ 
ಮತ್ತು ಕರ್ನಾಟಕ ಅರಣ್ಯ ಕಾಯಿದೆ ಕಲಂ 24, 62, 80, 7ಎ ಹಾಗೂ 165 ಮತ್ತು ಕರ್ನಾಟಕ ಅರಣ್ಯ ನಿಯಮ 144 ರಡಿಯಲ್ಲಿ ಪ್ರಕರಣ 
ದಾಖಲಿಸಿಕೊಂಡು ಪ್ರವಾ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೇನೆ. ಸಾಕ್ಷಿ ತಾನು ಸ್ವೀಕರಿಸಿದ ಫಿರ್ಯಾದನ್ನು ಹಾಗೂ ಪ್ರವಾ ವರದಿಯ 
ಯಥಾ ನಕಲುಗಳನ್ನು ನೋಡಿ ಗುರುತಿಸಿದ್ದು ಅವುಗಳನ್ನು ಕ್ರಮವಾಗಿ ನಿ.ಪಿ-1 ಹಾಗೂ ನಿ.ಪಿ-2 ಎಂದು ಸಾಕ್ಷಿ ಸಹಿಯನ್ನು ನಿ.ಪಿ-1ಎ ಮತ್ತು ನಿ.ಪಿ-2ಎ 
ಎಂದು ಗುರುತಿಸಲಾಯಿತು. ಫಿರ್ಯಾದನ್ನು ಸ್ವೀಕರಿಸಿದಂತ ನಾನು ಆರೋಪಿತನಿಗಾಗಿ ಕಾರವಾರದ ಸದಾಶಿವಗಡದ ಕಡಪಾಶಿಟ್ಟದ ಕಡೆಗೆ ವಾಹನದಲ್ಲಿ 
ಹೋಗುತ್ತಿದ್ದಾಗ ಫಿರ್ಯಾದದಲ್ಲಿ ನಮೂದಿಸಿದ ವಾಹನ ರಿಕ್ಷ ನಂಬರ ಕೆಎ-30/4809ನೇದು ನಿಲ್ಲಿಸಿದ್ದು ಕಂಡು ಬಂದಿತು. ಆಟೋದ ಹತ್ತಿರ ನಿಂತಿರುವ 3 
ವ್ಯಕ್ತಿಗಳನ್ನು ನಮ್ಮ ಸಂಗಡ ಇದ್ದ ಫಿರ್ಯಾದಿ ಶ್ರೀ. ಜೆ.ಆರ್‌. ಮಿರಾಶಿ ಇವರು ಸದರಿ ಆರೋಪಿತರು ಇವರೇ ಎಂದು ಗುರುತಿಸಿದರು. ಸದರಿ ಆಟೋ 
ರಿಕ್ಷಾವನ್ನು ಸಹ ಗುರುತಿಸಿದರು. ನ೦ತರ ಸ್ಥಳಕ್ಕೆ ಪಂಚರಾದ ದಾಮೋದರ ಗುನಗಿ ಹಾಗೂ ಪ್ರಕಾಶ ಗುನಗಿ ಇವರನ್ನು ಕರೆಯಿಸಿ ಆಟೋರಿಕ್ಷಾ 
ಪರಿಶೀಲಿಸಿದೆವು. ಅದರಲ್ಲಿದ್ದ ಕಟ್ಟಗೆ ಬಗ್ಗೆ ಆರೋಪಿತರನ್ನು ವಿಚಾರಿಸಲಾಗಿ ಅವರು ಸಾಗಾಟ ಮಾಡಲು ತಮ್ಮ ಬಳಿ ಯಾವುದೇ ಪಾಸ್‌ ಯಾ ಫರ್ಮಿಟ್‌ 
ಇಲ್ಲವೆಂದು ಹೇಳಿರುತ್ತಾರೆ. ಕಾರಣ, ಅಕ್ರಮವಾಗಿ ಕಟ್ಟಿಗೆಯನ್ನು ಸಾಗಿಸುತ್ತಿದ್ದ ಬಗ್ಗೆ ನಮಗೆ ಖಾತ್ರಿಯಾಗಿ ಪಂಚರ ಸಮಕ್ಷಮ ರಿಕ್ಷಾದಲ್ಲಿದ್ದ ಕಟ್ಟಿಗೆಯನ್ನು 
ಪರಿಶೀಲಿಸಲಾಗಿ ಅದರಲ್ಲಿ ಸಾಗವಾನಿ ಜಾತಿಯ ವಿವಿಧ ಆಕಾರದ 69 ತುಂಡುಗಳಿದ್ದು ಮತ್ತು ಭರಣಗಿ ತುಂಡುಗಳು 23 ಇದ್ದವು ಹೀಗೆ ಒಟ್ಟೂ 92 ಕಟ್ಟಗೆ 
ತುಂಡುಗಳು ಇದ್ದವು. ಇವುಗಳ ಒಟ್ಟೂ ಅಳತೆ ಅಂದಾಜು 0.531 ಘ.ಮೀ. ಆಗಿದ್ದು ಸದರಿ ತುಂಡುಗಳಿಗೆ ಎಂ. ನಿಶಾನೆಯ ಮಾರ್ಕನಿಂದ ಮಾರ್ಕ 
ಮಾಡಿರುತ್ತೇವೆ. ನಂತರ 92 ತುಂಡುಗಳಲ್ಲಿ ಒಂದು ಸಾಗ ಹಾಗೂ ಒಂದು ಭರಣಗಿ ಜಾತಿಯ ತುಂಡುಗಳನ್ನು ಪರೀಕ್ಷೆಗಾಗಿ ಪ್ರತ್ಯೇಕವಾಗಿ 
ತೆಗೆದಿರಸಲಾಯಿತು. ಸದರಿ ಕಟ್ಟಗೆ ತುಂಡು ಸಾಗಾಟ ಮಾಡುತ್ತಿದ್ದ ಆಟೋ ರಿಕ್ಷಾ ಸಂಖ್ಯೆ: ಕೆಎ-30/4809 ಹಾಗೂ 92 ಕಟ್ಟಿಗೆ ತುಂಡುಗಳನ್ನು ಪಂಚರ 
ಸಮಕ್ಷಮ ಪಂಚನಾಮೆ ಮಾಡಿ ಜಫ್ರಪಡಿಸಿಕೊಳ್ಳಲಾಯಿತು. ಪಂಚನಾಮೆಯನ್ನು ಸಾಯಂಕಾಲ 5.00 ಗಂಟೆಯಿಂದ 6.30 ಘಂಟೆಯ ವರೆಗೆ ನಮ್ಮ ಠಾಣಾ 
ಸಿಬ್ಬಂದಿಗಳು ಪಂಚರ ಹೇಳಿಕೆ ಮೇರೆಗೆ ಬರೆದಿರುತ್ತಾರೆ. ಪಂಚನಾಮೆ ಹಾಗೂ ತನ್ನ ಸಹಿಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಪಂಚನಾಮೆಯನ್ನು ನಿಪಿ-3 
ಸಾಕ್ಷಿ ಸಹಿಯನ್ನು ನಿ.ಪಿ-3ಎ ಎಂದು ಗುರುತಿಸಲಾಯಿತು. ಸ್ಥಳದಲ್ಲಿ 3 ಜನ ಆರೋಪಿತರಾದ ಪ್ರದೀಪ ಸಾಳಗಾ೦ವಕರ, ದಿಗಂಬರ ಹಳದನಕರ ಹಾಗೂ 
ದತ್ತಾರಾಮ ಸಾಳಗಾಂವಕರ ಇವರನ್ನು ವಶಕ್ಕೆ ಪಡಕೊಂಡು ಜಪಫ್ಪಪಡಿಸಿಕೊಂಡ ವಾಹನ ಕಟ್ಟಿಗೆ ತುಂಡುಗಳು ಆರೋಪಿತರೊಂದಿಗೆ ಠಾಣೆಗೆ ಹಿಂದುರಿಗಿ 
ಜಪ್ತಪಡಿಸಿದ ವಾಹನದ ಬಗ್ಗೆ ಹಾಗೂ ಕಟ್ಟಿಗೆ ತುಂಡುಗಳ ಬಗ್ಗೆ ಮಾನ್ಯ ಜೆ.ಎಂ.ಎಫ್‌.ಸಿ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೇನೆ. ಜಪ್ಪಪಡಿಸಿಕೊಂಡ ವಾಹನದ 
ಛಾಯಾ ಚಿತ್ರಗಳನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು ನಿ.ಪಿ-4 ಮತ್ತು 5 ಎಂದು ಗುರುತಿಸಲಾಯಿತು. ಹಾಗೂ ನ್ಯಾಯಾಲಯದ ವಾಹನವನ್ನು ನೋಡಿ 
ಸಾಕ್ಷಿ ಗುರುತಿಸಿದ್ದು ಅದನ್ನು ಮು.ಮಾ-। ಎಂದು ಗುರುತಿಸಲಾಯಿತು. ಸಾಕ್ಷಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ ಪಿ.ಎಫ್‌ ಯಥಾ ನಕಲನ್ನು ಗುರುತಿಸಿದ್ದು 
ಅದನ್ನು ನಿ.ಪಿ-6 ಸಾಕ್ಷಿ ಸಹಿಯನ್ನು ನಿ.ಪಿ-6ಎ ಎಂದು ಗುರುತಿಸಲಾಯಿತು. ಜಫ್ತಪಡಿಸಿಕೊಂಡ ವಾಹನವು ಆರೋಪಿತನಾದ ದತ್ತಾರಾಮ ಸದಾನಂದ 
ಸಾಳಗಾಂವಕರ ಇತನಿಗೆ ಸೇರಿದ್ದು ಎಂದು ನನ್ನ ತನಿಖಾ ಕಾಲಕ್ಕೆ ತಿಳಿದು ಬಂದಿತು. ಈ ಬಗ್ಗೆ ವಾಹನದ ಆರ್‌.ಸಿ. ಬುಕ್ಕಿನ ನಕಲನ್ನು ಸಾಕ್ಷಿ ನೋಡಿ 
ಗುರುತಿಸಿದ್ದು ಅದನ್ನು ನಿ.ಪಿ-7 ಎಂದು ಗುರುತಿಸಲಾಯಿತು. ನಂತರ ಈ ಪ್ರಕರಣದ ಬಗ್ಗೆ ತನಿಖೆ ಕೈಕೊಂಡು ನಾನು ಕಾರವಾರ ಜೆ.ಎಂ.ಎಫ್‌.ಸಿ 
ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತೇನೆ. ನಂತರ ನಿ.ಪಿ-6ರಲ್ಲಿ ನಮೂದಿಸಿದಂತಹ ವಾಹನ ಸಂಖ್ಯೆ: ಕೆಎ-30/4809 ಮತ್ತು ಕಟ್ಟಿಗೆ 
ತುಂಡುಗಳನ್ನು ಮಾನ್ಯ ನ್ಯಾಯಾಲಯವು ಅರಣ್ಯ ಇಲಾಖೆಗೆ ಕಾನೂನಿನ ಪ್ರಕಾರ ಮುಂದಿನ ಕ್ರಮಕ್ಕಾಗಿ ಹಸ್ತಾಂತರಿಸಿದ್ದು ಇರುತ್ತದೆ. ಕಾರಣ, ಸದರಿ 
ವಾಹನವನ್ನು ಅರಣ್ಯ ಕಳ್ಳ ಸಾಗಾಣಿಕೆಗೆ ಅಕ್ರಮವಾಗಿ ಉಪಯೋಗಿಸಿದ್ದರಿಂದ ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿಕೊಳ್ಳುತ್ತೇನೆ ಎಂದು 
ಹೇಳಿರುತಾರೆ. 


ಪಾಟೀ ಸವಾಲು: ವಾಹನದ ಮಾಲೀಕರಿಗೆ ಈಗಾಗಲೇ ನೋಟಿಸನ್ನು ಕಳುಹಿಸಲಾಗಿದ್ದು, ಅದನ್ನು ಅವರು ಸ್ವೀಕರಿಸಿದ್ದು ಮಾನ್ಯ ನ್ಯಾಯಾಲಯಕ್ಕೆ 
ಹಾಜರಾಗಿದ್ದು ಇರುವದಿಲ್ಲ. ಕಾರಣ ವಾಹನದ ಮಾಲೀಕರ ಪರ ಯಾವುದೇ ಪಾಟೀ ಸವಾಲು ಇಲ್ಲಾವೆಂದು ಪರಿಗಣಿಸಲಾಯಿತು. 


ಪಿಡಬ್ಲು-2 ಶ್ರೀ. ದಾಮೋದರ ಶಂಕರ ಗುನಗಿ ಇವರು ತಮ್ಮ ಸಾಕ್ಷ್ಯದಲ್ಲಿ ಪೊಲೀಸರು ನನ್ನ ಸಮಕ್ಷಮ ಯಾವುದೇ ಪಂಚನಾಮೆ ಮಾಡಿಲ್ಲ. 
ಆದರೆ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಕಾರವಾರದಲ್ಲಿ ಬಂದು ಪಂಚನಾಮೆಯಲ್ಲಿ ನನ್ನ ಸಹಿಯನ್ನು ಪಡೆದುಕೊಂಡಿದ್ದಾರೆ. ಪಂಚನಾಮೆ ಹಾಗೂ 
ಸಹಿಯನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಪಂಚನಾಮೆಯನ್ನು ಈಗಾಗಲೇ ನಿ.ಪಿ-3 ಎಂದು ಗುರುತಿಸಿದ್ದು ಸಾಕ್ಷಿ ಸಹಿಯನ್ನು ನಿ.ಪಿತ3ಿಬಿ ಎಂದು 
ಗುರುತಿಸಲಾಯಿತು. ನನ್ನ ಸಮಕ್ಷಮ ಹೊಲೀಸರು ಯಾವುದೇ ಗೂಡ್ಸ ರಿಕ್ಷಾವನ್ನು ಜಫ್ಪಪಡಿಸಿಕೊಂಡಿರುವದಿಲ್ಲ. ನಿ.ಪಿ-4 ಮತ್ತು 5 ರಲ್ಲಿ ಇರುವ 
ವಾಹನವನ್ನು ನೋಡಿ ಗುರುತಿಸಲು ಆಗುವದಿಲ್ಲ. ನಿ.ಪಿ-3 ರ ವಿವರಗಳು ನನಗೆ ಗೊತ್ತಿಲ್ಲ ಎ೦ದು ಹೇಳಿರುತ್ತಾರೆ. 


ಸಾಕ್ಷಿದಾರರು ಪ್ರತಿಕೂಲ ಸಾಕ್ಷಿ ನುಡಿದಿದ್ದರಿಂದ ಮಾನ್ಯ ಎಡಿಪಿಯವರು ಪಾಟೀ ಸವಾಲು ಮಾಡಲು ಕೋರಿದ್ದು ಅವರಿಗೆ ಪಾಟೀ ಸವಾಲು 
ಮಾಡಲು ಅನುಮತಿ ನೀಡಲಾಯಿತು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೬೭ 





ಪಾಟೀ ಸವಾಲು ಎಡಿಪಿಯವರಿಂದ : 


ದಿನಾಂಕ: 21-11-2003 ರಂದು ಪ್ರಸ-1 ರವರು ನನ್ನನ್ನು ಹಾಗೂ ಪ್ರಕಾಶ ಹೇಮು ಗುನಗಿಯವರು ಸದಾಶಿವಗಡದ ಕಡಪಾಶಿಟ್ಟಾದಲ್ಲಿ 
ಕರೆದುಕೊಂಡು ಹೋಗಿ ಅಲ್ಲಿ ಶ್ರೀ. ಮಿರಾಶಿಯವರು ಗುರುತಿಸಿದ ಆಟೋ ರಿಕ್ಷಾ ಸಂಖ್ಯೆ: ಕೆಎ-30/4809ನೇದನ್ನು ಪರಿಶೀಲಿಸಿದರು ಎಂದರೆ ಸರಿ. ಹಾಗೂ 
ಅದರಲ್ಲಿದ್ದ 69 ಸಾಗವಾನಿ ನಗಗಳನ್ನು ಹಾಗೂ 23 ಭರಣಗಿ ನಗಗಳನ್ನು ಜಪ್ಪಪಡಿಸಿಕೊಂಡರು ಮತ್ತು ಸದರಿ ರಿಕ್ಷಾವನ್ನು ಸಹ ನಿ.ಪಿ-3 ಪಂಚನಾಮೆಯಡಿ 
ಜಫ್ಪಪಡಿಸಿಕೊಂಡರು ಎಂದರೆ ಸರಿ. ಆ ಕಾಲಕ್ಕೆ ಅಲ್ಲಿ ಆಟೋದ ಹತ್ತಿರ 3ಜನರು ಇದ್ದರು ಎಂದರೆ ಸರಿ. ನಿ.ಪಿ-3 ಕ್ಕೆ ನಾನು ಸ್ಥಳದಲ್ಲಿಯೇ ಸಹಿ 
ಹಾಕಿದ್ದೇನೆ ಎಂದರೆ ಸರಿ. ಆದರೆ ಜಫ್ಲಿಪಡಿಸಿಕೊಂಡಂತಹ ಆಟೋ ರಿಕ್ಷಾ ನಿ.ಪಿ-4 ಮತ್ತು 5ರಲ್ಲಿ ಇರುವ ಆಟೋ ರಿಕ್ಷಾ ಎಂದರೆ ಸರಿ. ನನ್ನ ಸಂಗಡ 
ಪ್ರಕಾಶ ತಂದೆ ಹೇಮು ಗುನಗಿ ಇವರು ಸಹ ನಿ.ಪಿ-3 ಕ್ಕೆ ಸಹಿ ಹಾಕಿದ್ದಾರೆ ಎಂದರೆ ಸರಿ ಎಂದು ಹೇಳಿರುತ್ತಾರೆ. 


ಪಿ.ಡಬ್ಲು-3 ಶ್ರೀ. ಜೋಗಿ ರಾಮಚಂದ್ರ ಮಿರಾಶಿ ಇವರು ತಮ್ಮ ಸಾಕ್ಷ್ಯದಲ್ಲಿ ಈ ಪ್ರಕರಣ ದಾಖಲಾಗುವ ಕಾಲಕ್ಕೆ ನಾನು 2000 ರಿಂದ 2005 
ರ ವರೆಗೆ ಕಾರವಾರ ಶಹರ ವನಪಾಲಕನಾಗಿ ಕೆಲಸ ಮಾಡಿದ್ದೇನೆ. ದಿನಾಂಕ: 21-11-2003ರಂದು ನಾನು ಕರ್ತವ್ಯದಲ್ಲಿದ್ದಾಗ ನನಗೆ ಒಂದು ಗೂಡ್ಸ ಅಟೋ 
ರಿಕ್ಷಾದಲ್ಲಿ ಕೋಡಿಬಾಗ ದಿಂದ ಚಿತ್ತಾಕುಲಾ ಕಡೆಗೆ ಚಿರಾವು ಕಟ್ಟಿಗೆ ಹೇರಿಕೊಂಡು ಹೋಗುತ್ತಿದ್ದಾರೆಂದು ಬಾತ್ಮಿ ಬಂದಿತು. ನಂತರ ನಾನು ಕೂಡಲೇ ಖಾಪ್ರಿ 
ದೇವಸ್ಥಾನದ ಎದರುಗಡೆ ನಿಂತು ಕಾಯುತ್ತಿದ್ದಾಗ ಬೆಳಿಗ್ಗೆ 10.30 ಗಂಟೆ ಸುಮಾರಿಗೆ ಕೋಡಿಬಾಗ ಕಡೆಗೆ ಒಂದು ಗೂಡ್ಸ ಆಟೋ ರಿಕ್ಷಾ ಬಂದಿತು ನಾನು 
ಕೈಸನ್ನೆ ಮಾಡಿ ಸದರಿ ಆಟೋವನ್ನು ನಿಲ್ಲಿಸಿದ್ದೇನೆ. ರಿಕ್ಷಾ ಚಾಲಕನಿಗೆ ರಿಕ್ಷಾದಲ್ಲಿ ಎನಿದೆ ಎಂದು ಕೇಳಿದಾಗಿ ಚಿರಾವು ಕಟ್ಟಿಗೆ ಇರುವ ಬಗ್ಗೆ ತಿಳಿಸಿದರು ನಾನು 
ಆತನ ಬಳಿ ಪಾಸ್‌/ಫರ್ಮಿಟ ಕೇಳಿದಾಗ ಆತ ಇಲ್ಲಾ ಎಂದು ಹೇಳಿರುತ್ತಾನೆ. ಅಷ್ಟರಲ್ಲಿ ಮತ್ತೆ ಇಬ್ಬರು ಬಂದು ನಿನಗೆ ಏಕೆ ಪಾಸು ತೋರಿಸಬೇಕೆಂದು ಕೇಳಿ 
ಮೂವರು ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿರುತ್ತಾರೆ. ಮತ್ತು ನನ್ನ ಶರ್ಟು ಎಳೆದು ಹರಿದುಹಾಕಿರುತ್ತಾರೆ. ನನಗೆ ದೂಡಿಹಾಕಿ ರಿಕ್ಷಾವನ್ನು ಚಿತ್ತಾಕುಲಾ ಕಡೆಗೆ 
ತೆಗೆದುಕೊ೦ಡು ಹೋಗಿರುತ್ತಾರೆ. ಸದರಿ ರಿಕ್ಷಾ ನಂಬರ ನೋಡಲಾಗಿ ಕೆಎ-30/4809 ಆಗಿರುತ್ತದೆ. ನಂತರ ಕೂಡಲೇ ನಾನು ಮೇಲಾಧಿಕಾರಿಗಳಿಗೆ 
ವಿಷಯವನ್ನು ತಿಳಿಸಿ ಕಾರವಾರ ನಗರ ಪೊಲೀಸ್‌ ಠಾಣೆಗೆ ಬಂದು ಆರೋಪಿತರು ನನ್ನ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ ಬಗ್ಗೆ ದೂರನ್ನು ದಾಖಲಿಸುತ್ತೇನೆ. ಸಾಕ್ಷಿ 
ಸದರಿ ದೂರನ್ನು ನೋಡಿ ಗುರುತಿಸಿದ್ದು ಅದು ಈಗಾಗಲೇ ನಿ.ಪಿ-1 ಆಗಿದ್ದು ಸಾಕ್ಷಿ ಸಹಿಯನ್ನು ನಿ.ಪಿ-ಬಿ ಎಂದು ಗುರುತಿಸಲಾಯಿತು. ನಾನು ದೂರು 
ನೀಡಿದ ನಂತರ ಪ್ರ.ಸ-1 ರವರು ನನ್ನನ್ನು ಹಾಗೂ ಸಿಬ್ಬಂದಿಗಳನ್ನು ಕರೆದುಕೊಂಡು ಗೂಡ್ಸ್‌ ರಿಕ್ಷಾ ಹಾಗೂ ಆರೋಪಿತರನ್ನು ಹುಡುಕುತ್ತಾ ಅವರ ಇಲಾಖಾ 
ಜೀಪಿನ ಮೇಲೆ ಹೋಗುತ್ತಿದ್ದಾಗ ಕಡಪಾಶಿಟ್ಟಾದಲ್ಲಿ ಕಚ್ಚಾ ರಸ್ತೆಯ ಮೇಲೆ ಆಟೋ ನಿಂತಿದ್ದು ನಾನು ನೋಡಿರುತ್ತೇನೆ. ನಾನು ಅದನ್ನು ಗುರುತು ಹಿಡಿದು 
ಪ್ರಸ-1 ರವರಿಗೆ ಹೇಳಿರುತ್ತೇನೆ. ಕೂಡಲೇ ಪ್ರಸ-1 ರವರು ಪಂಚರಾದ ಪ್ರಸ-2 ಹಾಗೂ ಪ್ರಕಾಶ ಗುನಗಿ ಯವರಿಗೆ ಸ್ಥಳದಲ್ಲಿ ಕರೆಯಿಸಿ ರಿಕ್ಷಾವನ್ನು 
ಪರಿಶೀಲಿಸುತ್ತಾರೆ. ರಿಕ್ಷಾದಲ್ಲಿ ಒಟ್ಟೂ 69 ಸಾಗವಾನಿ ತುಂಡುಗಳು ಹಾಗೂ 23 ಭರಣಗಿ ತುಂಡುಗಳು ಇದ್ದವು. ಪ್ರತಿ ತುಂಡುಗಳ ಮೇಲೆ ಎಂ. ನಿಶಾನೆಯ 
ಮಾರ್ಕ ಮಾಡಿಕೊಂಡು ಸ್ಕಾಂಪಲ್‌ಗಾಗಿ ಸಾಗವಾನಿ ಹಾಗೂ ಭರಣಗಿ ಜಾತಿಯ ಒಂದು ತುಂಡನ್ನು ತೆಗೆದಿರಿಸಲಾಯಿತು. ಸ್ಥಳದಲ್ಲಿ ಮೂರು ಜನ 
ಆರೋಪಿತರು ಹಾಜರಿದ್ದು ಸದ್ರಿ ಕಟ್ಟಗೆಗಳ ಬಗ್ಗೆ ಯಾವುದೇ ಪಾಸ್‌/ಫರ್ಮಿಟ್‌ ಇಲ್ಲವೆಂದು ಹೇಳಿರುತ್ತಾರೆ. ಕಾರಣ, ಸ್ಥಳದಲ್ಲಿ ಪ್ರಸ-1 ರವರು ನಿ.ಪಿ-3 
ರಂತೆ ಪಂಚನಾಮೆ ಮಾಡಿ ಸದರಿ ಮರದ ತುಂಡುಗಳನ್ನು ಹಾಗೂ ರಿಕ್ಷಾ ನಂಬರ ಕೆಎ-30/4809ನೇದನ್ನು ಜಫ್ಪಪಡಿಸಿಕೊಂಡಿರುತ್ತಾರೆ. ಸಾಕ್ಷಿ ಪಂಚನಾಮೆ 
ನೋಡಿ ಗುರುತಿಸಿದ್ದು ಅದು ಈಗಾಗಲೇ ನಿ.ಪಿ-3 ಎಂದು ನಿಶಾನೆಗೊಳಿಸಲಾಗಿದೆ. ಜಪ್ಪಪಡಿಸಿದ ರಿಕ್ಷಾದ ಘೊಟೊವನ್ನು ಸಾಕ್ಷಿ ನೋಡಿ ಗುರುತಿಸಿದ್ದು ಅದನ್ನು 
ಈಗಾಗಲೇ ನಿ.ಪಿ-4 ಮತ್ತು 5 ಎಂದು ಗುರುತಿಸಲಾಗಿದೆ. ಈ ರಿಕ್ಷಾವು ಆದಿನ ಹಾಜರಿದ್ದ ಮೂರನೇ ಆರೋಪಿ ದತ್ತಾರಾಮ ಸದಾನಂದ ಸಾಳಗಾಂವಕರ 
ಇತನಿಗೆ ಸೇರಿದ್ದು ಎಂದು ನನಗೆ ನಂತರದಲ್ಲಿ ಗೊತ್ತಾಯಿತು. ಸದರಿ ಮೂರು ಜನ ಆರೋಪಿತರಾದ ಪ್ರದೀಪ, ದಿಗಂಬರ ಹಾಗೂ ದತ್ತಾರಾಮ ರವರು ನನ್ನ 
ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಇರುತ್ತದೆ. ಹಾಗೂ ನನ್ನ ಮೇಲೆ ಹಲ್ಲೆ ಮಾಡಿದ್ದು ಇರುತ್ತದೆ. ಹಾಗೂ ಗೂಡ್ಡ ರಿಕ್ಷಾ ಸಂಖ್ಯೆ: ಕೆಎ-30/4809ನೇದನ್ನು 
ಸಾಗ ಹಾಗೂ ಭರಣಗಿ ನಗಗಳನ್ನು ಕಳ್ಳಸಾಗಾಣಿಕೆ ಮಾಡಲು ಉಪಯೋಗ ಮಾಡಿರುತ್ತಾರೆ. ಕಾರಣ ಸದರಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಹೇಳಿರುತ್ತಾರೆ. 


ಪಾಟೀ ಸವಾಲು: 
ಅರ್ಜಿದಾರರು ಅವರ ಪರ ವಕೀಲರನ್ನು ಕರೆಯಿಸಲಾಗಿ ಹಾಜರು ಇರುವದಿಲ್ಲ. ಕಾರಣ ಪಾಟೀ ಸವಾಲು ಇಲ್ಲ ಎಂದು ಪರಿಗಣಿಸಲಾಯಿತು. 
ಅಂಶ ನಂ. (ಆ): 


ದಿನಾ೦ಕ: 21-11-2013 ರಂದು ಸಾಯಂಕಾಲ 4.00 ಘಂಟೆಯ ಸಮಯಕ್ಕೆ ಶ್ರೀ. ಪ್ರಸಾದ ಗೋಖಲೆ, ಆರಕ್ಷಕ ಉಪನಿರೀಕ್ಷಕರು, ಕಾರವಾರ 
ನಗರ ಪೊಲೀಸ್‌ ಠಾಣೆಯಲ್ಲಿ ಠಾಣಾ ಪ್ರಭಾರದಲ್ಲಿದ್ದ ಸಮಯದಲ್ಲಿ ಶ್ರೀ. ಜೆ.ಆರ್‌. ಮಿರಾಶಿ, ಕಾರವಾರ ಶಹರ ವನಪಾಲಕರು ಠಾಣೆಗೆ ಬಂದು ಅರಣ್ಯ 
ಗುನ್ನೆಗೆ ಸಂಬಂಧಿಸಿದಂತೆ ಒಂದು ಗೂಡ್ಸ್‌ ರಿಕ್ಷಾದಲ್ಲಿ ಕೋಡಿಬಾಗ ದಿಂದ ಚಿತ್ತಾಕುಲಾ ಕಡೆಗೆ ಚಿರಾವು ಕಟ್ಟಿಗೆ ಹೇರಿಕೊ೦ಡು ಹೋಗುತ್ತಿರುವ ಬಾತ್ಮಿ ಬಂದ 
ಮೇರೆಗೆ ನಾನು ಕ್ರೈ ಸನ್ನೆ ಮಾಡಿ ಸದರ ಆಟೋವನ್ನು ನಿಲ್ಲಿಸಿ ರಿಕ್ಷಾದಲ್ಲಿ ಏನಿದೆ ಎಂದು ಆಟೋ ಚಾಲಕನಿಗೆ ವಿಚಾರಿಸಿದಂತೆ ಚಿರಾವು ಕಟ್ಟಿಗೆ ಇರುವ ಬಗ್ಗೆ 
ತಿಳಿಸಿದನು. ಅದಕ್ಕೆ ಪಾಸ್‌/ಫರ್ಮಿಟ್‌ ಇದೆಯೇ ಎಂದು ಪ್ರಶ್ನಿಸಿದಾಗ ಅಷ್ಟರಲ್ಲಿ ಮತ್ತಿ ಮೂರು ವ್ಯಕ್ತಿಗಳಾದ (1). ಪ್ರದೀಪ ತಂದೆ ಸದಾನಂದ 
ಸಾಳಗಾಂವಕರ (2) ದಿಗಂಬರ ವಾಮನ ಹಳದನಕರ ಮತ್ತು (3) ದತ್ತಾರಾಮ ತಂದೆ ಸದಾನಂದ ಸಾಳಗಾವಂಕರ ಇವರು ಬಂದು ನನ್ನ ಮೇಲೆ ಹಲ್ಲೆ 
ಮಾಡಿರುವ ಬಗ್ಗೆ ಒಂದು ಲಿಖಿತ ಫಿರ್ಯಾದು ನೀಡಿದಂತೆ ಅದನ್ನು ನಾನು ಸ್ವೀಕರಿಸಿ ಫಿರ್ಯಾದಿನಲ್ಲಿ ನಮೂದಿಸಿದ ವಾಹನ ರಿಕ್ಷಾ ನೋಂದಣಿ ಸಂಖ್ಯೆ: 
ಕೆಎ-30/4809ರ ಶೋಧನೆಗಾಗಿ ಪಂಚರಾದ ಶ್ರೀ. ದಾಮೋದರ ಶಂಕರ ಗುನಗಿ ಸಾ: ಕಡವಾಡ ಮತ್ತು ಪ್ರಕಾಶ ಹೇಮು ಗುನಗಿ, ಸಾ: ಹಬ್ಬುವಾಡಾ, 
ಕಾರವಾರ ಇವರೊಡನೆ ಇಲಾಖಾ ವಾಹನದಲ್ಲಿ ಕಾರವಾರದಿಂದ ಸದಾಶಿವಗಡದ ಕಡಪಾಶಿಟ್ಟಾದ ಕಡೆಗೆ ಹೋಗಿ ಶೋಧನೆ ಮಾಡುತ್ತಿರುವ ಸಂದರ್ಭದಲ್ಲಿ 
ಕಡಪಾಶಿಟ್ಟಾದ ಕಚ್ಚಾ ರಸ್ತೆ ಮೇಲೆ ಒಂದು ಆಟೋ ರಿಕ್ಷಾ ನಿಂತಿದ್ದು, ಆಟೋ ರಿಕ್ಷಾದ ಹತ್ತಿರ 3 ಜನರು ಇದ್ದದ್ದು ಕಂಡು ನನ್ನ ಜೊತೆಯಲ್ಲಿದ್ದ ಫಿರ್ಯಾಧಿ 
ಶ್ರೀ. ಜೆ.ಆರ್‌. ಮಿರಾಶಿ ರವರು ತೋರಿಸಿ ನನ್ನ ಮೇಲೆ ಹಲ್ಲೆ ಮಾಡಿ, ಆಟೋ ರಿಕ್ಷಾವನ್ನು ಹೊಡೆದುಕೊಂಡು ಬಂದವರು ಇವರೇ ಇಂದು ಹೇಳಿದಂತೆ 
ಕೂಡಲೇ ನಾನು ಪಂಚರ ಸಮಕ್ಷಮ ಆರೋಪಿತರಿಗೆ ಹಿಡಿದು ಗುನ್ನೆಯ ಬಗ್ಗೆ ವಿಚಾರಿಸಿದಾಗ ಗುನ್ನೆ ಮಾಡಿದ ಬಗ್ಗೆ ಒಪ್ಪಿಕೊಂಡರು. ಸದರ ಆಟೋ 
ರಿಕ್ಷಾದಲ್ಲಿದ್ದ ಚಿರಾವು ಕಟ್ಟಿಗೆ ಬಗ್ಗೆ ಪಾಸ್‌ ಯಾ ಫರ್ಮಿಟ್‌ ಇದೆಯೇ ಅಂತ ಕೇಳಿದಾಗ ಇಲ್ಲವಾಗಿ ಹೇಳಿರುತ್ತಾರೆ. ಸದರ ರಿಕ್ಷಾದಲ್ಲಿದ್ದ ಚಿರಾವು ಕಟ್ಟಿಗೆ 
ಪರಿಶೀಲಿಸಿ ನೋಡಲಾಗಿ ಅವು ಸಾಗ 69=0.264 ಘ.ಮೀ. ಮತ್ತು ಭರಣಗಿ ನಗಗಳು 2350.267 ಘ.ಮೀ. ಇದ್ದವು. ಅವುಗಳಲ್ಲಿ ಸದರ ಎಲ್ಲಾ 
ತುಂಡುಗಳಿಗೆ ಎಂ.ನಿಶಾನೆ ಮಾರ್ಕ ಮಾಡಲಾಯಿತು. ಸದರ ಸಾಗ ಮತ್ತು ಭರಣಗಿ ತುಂಡುಗಳ ಪೈಕಿ ಒಂದೊಂದು ತುಂಡನ್ನು ಪರೀಕ್ಷೆಯ ಕುರಿತು 
ಪ್ರತ್ಯೇಕವಾಗಿ ತೆಗೆದಿರಿಸಲಾಯಿತು. ಹಾಗೂ ಸದರ ಚಿರಾವು ಕಟ್ಟಿಗೆ ಮತ್ತು ಅದನ್ನು ಸಾಗಾಟ ಮಾಡಲು ಉಪಯೋಗಿಸಿದ ಗೂಡ್ಡ ರಿಕ್ಷಾ ವಾಹನಸಂಖ್ಯೆಕೆಎ- 
30/4809ನ್ನು ಕೂಡಾ ಜಫ್ಪಪಡಿಸಿಕೊಂಡೆವು. ಈ ಕುರಿತು ಪಿ.ಎಸ್‌.ಐ ಕಾರವಾರ ಇವರು ಕಲಂ 353 IPC & 24, 62, 80, 71(A), KF Act & 144%K.F. 


೪೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 





Rule ಪ್ರಕಾರ ಶಹರ ಪೊಲೀಸ್‌ ಠಾಣಾ ಗುನ್ನಾ ನಂ. 197/2003, ದಿನಾಂಕ:21-11-2003 ರಂತೆ ಗುನ್ನೆ ದಾಖಲಿಸಿಕೊಂಡಿದ್ದು ಇರುತ್ತದೆ. ಸದರ 
ವಾಹನವು ಅರಣ್ಯ ಗುನ್ನೆಯಲ್ಲಿ ಬಳಸಿದ ಬಗ್ಗೆ (ನಿ.ಪಿ- 1ರಿಂದ ನಿ.ಪಿ-7) ಹಾಜರುಪಡಿಸಲಾಗಿದೆ. ಇದೂ ಅಲ್ಲದೇ ಸರ್ಕಾರ ಪರ ಸಾಕ್ಷಿ ವಿಚಾರಣೆಯಲ್ಲಿ 
ಪಿಡಬ್ಲು-1 ರಿಂದ ಪಿಡಬ್ಲು-3 ಇವರು ತಮ್ಮ ಸಾಕ್ಷದಲ್ಲಿ ನಿ.ಪಿ-3ಕ್ಕೆ ಓದಿ ಸಹಿ ಹಾಕಿದ ಬಗ್ಗೆ ತಮ್ಮ ಪಾಟೀ ಸವಾಲಿನ ಉತ್ತರದಲ್ಲಿ ಹೇಳಿದ್ದು ಇದರಿಂದ 
ಗೂಡ್ಸ್‌ ರಿಕ್ಷಾ ವಾಹನದಲ್ಲಿ 69 ಸಾಗವಾನಿ ಹಾಗೂ 23 ಭರಣಗಿ ತುಂಡುಗಳು ಅರಣ್ಯ ಕಳ್ಳ ಸಾಗಾಣಿಕೆಯ ಅಪರಾಧದಲ್ಲಿ ಬಳಸಿಕೊಂಡಿದ್ದು 
ಖಚಿತಪಡಿಸುತ್ತದೆ. 
ಅಂಶ ನಂ. (ಇ): 


ದಿನಾಂಕ: 21-11-2013 ರಂದು ಕಾರವಾರ ನಗರ ಪೊಲೀಸ್‌ ಠಾಣೆಯ ಆರಕ್ಷಕ ಉಪನಿರೀಕ್ಷಕ ಇವರು ಈ ನ್ಯಾಯಾಲಯದ ಎದುರು 
ಹಾಜರುಪಡಿಸಿದ ವರದಿ ಹಾಗೂ ಅದರೊಂದಿಗೆ ಸಲ್ಲಿಸಿದ ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 197/2003 ಮತ್ತು ಪಂಚನಾಮೆಯನ್ನು (ನಿ.ಪಿ-2 ಮತ್ತು 
ನಿ.ಪಿ-3) ಪರಿಶೀಲಿಸಲಾಗಿದೆ. ಆರೋಪಿತ ಅರ್ಜಿದಾರ/ವಾಹನ ಮಾಲೀಕ ಸ್ವತ: ತನ್ನ ಗೂಡ್ಸ್‌ ರಿಕ್ಷಾ ವಾಹನ ಸಂಖ್ಯೆ: KA-30/4809 ನೇದರಲ್ಲಿ 
ಅನಧಿಕೃತವಾಗಿ ಯಾವುದೇ ಪಾಸ್‌ ಯಾ ಫರ್ಮಿಟ್‌ ಅಥವಾ ತತ್ಸಂಬಂಧ ಯಾವುದೇ ಅಧಿಕೃತ ದಾಖಲೆ ಇಲ್ಲದೇ ಸಾಗ ಮತ್ತು ಭರಣಗಿ ಜಾತಿಯ 
ತುಂಡುಗಳನ್ನು ಕಳ್ಳಸಾಗಾಣಿಕೆಯಿಂದ ಸಾಗಿಸುವಾಗ ಸಿಕ್ಕಿಬಿದ್ದಿರುತ್ತಾರೆ ಎಂಬುದು ಖಚಿತವಾಗುತ್ತದೆ. ಆದರೆ, ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ 
ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ 
ವಿಫಲರಾಗಿದ್ದಾರೆ. ಆದ್ದರಿಂದ ಫಿರ್ಯಾದುದಾರರು ಒದಗಿಸಿದ ದಾಖಲೆಗಳು ಅಂದರೆ ಪ್ರಥಮ ಮಾಹಿತಿ ವರದಿ, ಪಂಚನಾಮೆ ಹಾಗೂ ಸಾಕ್ಷಿ ಹೇಳಿಕೆಗಳನ್ನು 
ಅಧಿಕೃತವೆಂದು ಪರಿಗಣಿಸಲಾಗಿದೆ. 

ಪ್ರಸ್ತುತ ಪ್ರಕರಣದಲ್ಲಿ ವಾಹನ ಮಾಲೀಕರೇ ಸ್ವತ: ತಮ್ಮ ಸ್ವಂತ ಗೂಡ್ಸ್‌ ರಿಕ್ಷಾ ವಾಹನ ಸಂಖ್ಯೆ: Kಸ-30/4809 ನೇದರಲ್ಲಿ ಅನಧಿಕೃತವಾಗಿ ಪಾಸ್‌ 
ಯಾ ಫರ್ಮಿಟ್‌ ಇಲ್ಲದೇ ಮತ್ತು ಇಲಾಖೆಯ ಯಾವುದೇ ಛಪ್ಪಾ ಮೊಹರ್‌ ಇಲ್ಲದ ಸಾಗ ಮತ್ತು ಭರಣಗಿ ತುಂಡುಗಳನ್ನು ಕಳ್ಳಸಾಗಾಣಿಕೆ ಮಾಡುವಾಗ 
ಸಿಕ್ಕಿಬಿದ್ದಿರುತ್ತಾರೆ. ಇಲ್ಲಿ ಅಪರಾಧಿಯೇ ಸ್ವತ: ವಾಹನದ ಮಾಲೀಕ ಮತ್ತು ಅರ್ಜಿದಾರ ಆಗಿದ್ದಾರೆ ಎನ್ನುವದು ದೃಢಪಟ್ಟಿದೆ. 
ಅಂಶ ನಂ. (ಈ): 

ಈ ಪ್ರಕರಣದಲ್ಲಿ ಮಾನ್ಯ ಕಾನೂನು ಅಧಿಕಾರಿಗಳು (ಕ) ರವರು ಈ ಪ್ರಕರಣದ ಗುನ್ನೆ ದಾಖಲಿಸಿದ ಹಾಗೂ ಸಾಕ್ಷಿಗಳ ವಿಚಾರಣೆಯಿಂದ 
ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದ್ದು. ಸದರ ಅರ್ಜಿದಾರನಾಗಲಿ ಅಥವಾ ಅವರ ಪರ ವಕಾಲತ್‌ವಹಿಸಿದ ನ್ಯಾಯವಾದಿಗಳಾಗಲಿ ತಮ್ಮ 
ಹೇಳಿಕೆಯನ್ನು ಸಮರ್ಥಿಸಬಹುದಾದಂತಹ ಯಾವುದೇ ದಾಖಲೆ/ಸಾಕ್ಷಿ ಪುರಾವೆಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಮುಂದುವರಿದು ಕಾನೂನು 
ಅಧಿಕಾರಿಗಳು (ಕಿ) ರವರು ತಮ್ಮ ವಾದ ಪುಷ್ಟೀಕರಿಸಲು ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು 2009 (1) Crime Page 25 ಇದನ್ನು 
ನೀಡಿರುತ್ತಾರೆ ಮತ್ತು ಕಾನೂನು ಅಧಿಕಾರಿಗಳು (ಕಿ) ರವರು ಹಾಜರುಪಡಿಸಿದ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು ನೋಡಲಾಗಿ ಯಾವುದೇ 
ವಾಹನವು ಅರಣ್ಯ ಉತ್ಪನ್ನಗಳ ಅನಧಿಕೃತ ಸಾಗಾಟ ಮಾಡಲು ಬಳಸಿದ್ದಲ್ಲಿ ಅದು 0607650800೧ ಆಗಲು ಕಾರಣವಾಗುತ್ತದೆ ಎಂದು ಭಾವಿಸಬೇಕು 
ಹಾಗೂ ಇದು ನೈಸರ್ಗಿಕ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಅರಣ್ಯ ಕಾಪಾಡುವದು ಇಲಾಖೆಯ ಕರ್ತವ್ಯವಾಗಿದ್ದು ಅನಧಿಕೃತವಾಗಿ ವಾಹನವನ್ನು 
ಮರಗಳ ಸಾಗಾಟಕ್ಕೆ ಬಳಸಿದರೆ ಬಹಿರಂಗ ಹರಾಜು ಮಾಡಬಹುದೆಂದು ಆದೇಶ ಮಾಡಿದ್ದು ಇರುತ್ತದೆ. ಆದ್ದರಿಂದ ಪರ ಹಾಗೂ ಅರ್ಜಿದಾರರ ಪರ 
ದಾಖಲೆಗಳನ್ನು. ಸಾಕ್ಷಿಗಳ ಹೇಳಿಕೆಗಳನ್ನು ಪರಿಶೀಲಿಸಲಾಗಿ, ಗೂಡ್ಸ್‌ ರಿಕ್ಷಾ ವಾಹನಸಂಖ್ಯೆ: KA-30/4809 ಇದು ದಿನಾಂಕ: 21-11-2003 ರಂದು ಪ್ರಥಮ 
ಮಾಹಿತಿ ಸಂಖ್ಯೆ 197/2003, ದಿನಾಂಕ: 21-11-2003 ರನ್ವಯ ದಾಖಲಾದ ಗುನ್ನೆಯಲ್ಲಿ ಅನಧಿಕೃತವಾಗಿ ಸಾಗ 60 ತುಂಡುಗಳು ಹಾಗೂ ಭರಣಗಿ 23 
ತುಂಡುಗಳು ಕಳ್ಳ ಸಾಗಾಣಿಕೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದು ದೃಢಪಟ್ಟಿರುವದರಿಂದ ಕರ್ನಾಟಕ ಅರಣ್ಯ ಕಾಯಿದೆ 71(ಎ)ರಡಿಯಲ್ಲಿ ಮುಟ್ಟುಗೋಲು 
ಹಾಕಿಕೊಳ್ಳಬೇಕೆನ್ನುವ ಅಂಶವು ಮನದಟ್ಟಾಗಿದೆ. 


ಆದ್ದರಿಂದ ಈ ಕೆಳಗಿನಂತೆ ಆದೇಶ: 
:ಆದೇಶ: 


ಮೇಲ್ವಾಣಿಸಿದ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಟಿ. ಹೀರಾಲಾಲ್‌, ಭಾ.ಅ.ಸೇ., ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಕಾರವಾರ ವಿಭಾಗ, ಕಾರವಾರ ಆದ ನಾನು ಈ ಮೂಲಕ ಆದೇಶಿಸುವದೇನೆಂದರೆ ಈ ಗುನ್ನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ 
ಅರಣ್ಯ ಕಾಯಿದೆ 1963ರ ಅನುಚ್ಛೇದ 71 (ಎ) ಈ ತಾರೀಖಿನ ವರೆಗೆ ಆದ ತಿದ್ದುಪಡಿ ಪ್ರಕಾರ ಗೂಡ್ಸ ರಿಕ್ಷಾ ವಾಹನಸಂಖ್ಯೆ: KAಿ-30/4809 ಮತ್ತು 
ಅದರಲ್ಲಿದ್ದ ಸಾಗವಾನಿ ತುಂಡುಗಳು 690.264 ಘ.ಮೀ. ಮತ್ತು ಭರಣಗಿ ತುಂಡುಗಳು 23=0.267 ಘ.ಮೀ. ಈ ಮೂಲಕ ಸರ್ಕಾರಕ್ಕೆ ಮುಟ್ಟುಗೋಲು 


ಹಾಕಿಕೊಂಡಿರುತ್ತೇನೆ. 
ವಾಹನದ ವಿವರ: 
1) ನೋಂದಣಿ ಸಂಖ್ಯೆ ; KA-30/4809 
2) ಇಂಜಿನ್‌ ನಂಬರ ಈ 53 ೮೬೦33292 
3) ಚಾಸಿ ನಂಬರ 2 543-7032152CL 
4) ವಾಹನದ ಮಾದರಿ : ಗೂಡ್ಸ್‌ ರಿಕ್ಷಾ (ಮೂರು ಗಾಲಿ) 


ಈ ಆದೇಶವನ್ನು ಹೊರಡಿಸಿದ 30 ದಿನಗಳ ಅವಧಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸದೇ ಇದ್ದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಈ ಆದೇಶವನ್ನು ಈ ಹೊತ್ತಿನ ದಿನಾ೦ಕ:24-07-2015 ರಂದು ಈ ನ್ಯಾಯಲಯದಲ್ಲಿ ಮೊಹರು ಹಾಕಿ ನನ್ನ ಸಹಿಯೊಂದಿಗೆ ಬಿಡುಗಡೆ ಮಾಡಿರುತ್ತೇನೆ. 
ಟಿ. ಹೀರಾಲಾಲ್‌, ಭಾ.ಅ.ಸೇ. 
PR-948 ಅಧಿಕಾರಿಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಕಾರವಾರ ವಿಭಾಗ, ಕಾರವಾರ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ 


೪೭೬೯ 





ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


“ತಿದ್ದುಪಡಿ ಅಧಿಸೂಚನೆ” 


ಸಂಖ್ಯೆ: ಸಿಐ 203 ಎಸ್‌ಪಿಕ್ಯೂ 2013, ಬೆ೦ಗಳೂರು, ದಿನಾಂಕ: 04.12.2015 


ಸರ್ಕಾರವು ಕೆ.ಐ.ಎ.ಡಿ. ಕಾಯ್ದೆ, 1966ರ ವಿಧೀ 28(4)ರಡಿಯಲ್ಲಿ ತನ್ನ ಅಧಿಸೂಚನೆ ಸಂಖ್ಯೆ ಸಿಐ 322 ಎಸ್‌ಪಿಕ್ಕೂ 2010, ದಿನಾ೦ಕ: 23.07.2010ರನ್ವಯ ತುಮಕೂರು ಜಿಲ್ಲೆ, ತುಮಕೂರು ತಾಲ್ಲೂಕು, ಕೋರಾ ಹೋಬಳಿ, 
ವಸಂತನರಸಾಪುರ ಮತ್ತಿತರ 8 ಗ್ರಾಮಗಳಲ್ಲಿ ಒಟ್ಟು 1424-29% ಎಕರೆ ಜಮೀನುಗಳನ್ನು ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಸ್ವಾಧೀನಪಡಿಸಿಕೊ೦ಡಿದ್ದು, ಈ ಅಧಿಸೂಚನೆಯಲ್ಲಿ ತಿಪ್ಪೇದಾಸರಹಳ್ಳಿ ಗ್ರಾಮದ ಸರ್ವೆ ನಂ: 14ರಲ್ಲಿ 


ಸ 


63-30 ಎಕರೆ ಸರ್ಕಾರಿ ಜಮೀನಾಗಿದ್ದು, ಮತ್ತು ಬಹುಜನಹಳ್ಳಿ ಗ್ರಾಮದ ಸರ್ವೆ ನಂ: 10ರ ಪೈಕಿ 8-00 ಎಕರೆ ಸರ್ಕಾರಿ ಜಮೀನಾಗಿದ್ದು, ಈ ಸರ್ವೆ ನಂಬರ್‌ ಜಮೀನಿನಲ್ಲಿ ದರಖಾಸ್ತು ಮೂಲಕ ಹಲವು ಜನರಿಗೆ ಜಮೀನು 


ಮಂಜೂರಾಗಿರುತ್ತದೆ. ಈ ಮಂಜೂರಿ ದಾಖಲೆಗಳನ್ನು ಅನುಸರಿಸಿ, ಜೆ.ಎಂ.ಸಿ. ಕೆಲಸ ನಿರ್ವಹಿಸಲಾಗಿರುತ್ತದೆ. 


ಈ ಮಂಜೂರಿದಾರರು ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿದ್ದರಿಂದ ಜೆ.ಎಂ.ಸಿ. ವರದಿಗೂ ವಿಧಿ 28(4)ರ ಅಧಿಸೂಚನೆಗೂ ವ್ಯತ್ಯಾಸವಿರುವುದರಿಂದ ಮತ್ತು ಮಂಜೂರಿ ನೈಜತೆ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿ, ಜೆ.ಎಂ.ಸಿ. 
ವರದಿಯನ್ನು ತಹಶೀಲ್ದಾರ್‌, ತುಮಕೂರು ಇವರು ಕಳುಹಿಸಿರುವುದರಿಂದ ಜೆ.ಎಂ.ಸಿ. ವರದಿಯನ್ನು ಅನುಸರಿಸಿ, ದಿನಾಂಕ: 23.07.2010ರಂದು ಹೊರಡಿಸಿರುವ 28(4)ರ ಅಧಿಸೂಚನೆಗೆ ಈ ಕೆಳಗಿನಂತೆ ತಿದ್ದುಪಡಿ ಅಧಿಸೂಚನೆಯನ್ನು 
ಹೊರಡಿಸುವ ಅವಶ್ಯಕತೆ ಕಂಡುಬರುತ್ತದೆ. 
ಸಂಖ್ಯೆ: ಸಿಐ 203 ಎಸ್‌ಪಿಕ್ಕ್ಯೂ 2013, ದಿನಾಂಕ: 18.03.2015ರಂದು ಕಲಂ 28(1)ರ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. ಜೆ.ಎಂ.ಸಿ. ವರದಿ ಅನುಸರಿಸಿ, ದಿನಾಂಕ: 23.07.2010ರಂದು ಹೊರಡಿಸಿರುವ ಕಲಂ 
28(4)ರ ಅಧಿಸೂಚನೆಗೆ ಈ ಕೆಳಗಿನಂತೆ ತಿದ್ದುಪಡಿ ಅಧಿಸೂಚನೆ ಹೊರಡಿಸಲಾಗಿದೆ. 


ಗ್ರಾಮ : ತಿಪ್ಪೇದಾಸರಹಳ್ಳಿ 


ಹೋಬಳಿ ಃ ಕೋರ 


ತಾಲ್ಲೂಕು ಃ ತುಮಕೂರು 


ಜಿಲ್ಲೆ : ತುಮಕೂರು 





ವಿಧಿ 28(4)ರ ಅಧಿಸೂಚನೆಯಂತೆ 


ತಿದ್ದುಪಡಿಯಂತೆ 


೧ 





ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 





ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 















































ಗೆಜೆಟ್‌ ಛೆ ಹ್ತ 2 
ಫಸ ಖಾತೆದಾರರ ಹೆಸರು ಸರ್ವೆ | ವಿಸ್ತೀರ್ಣ | ಖರಾಬ್‌ ಐನ್‌ ಖಾತೆದಾರರ ಹೆಸರು ಸರ್ವೆ ವಿಸೀರ್ಣ | ಖರಾಬ್‌ ಐನ್‌ 
ಕ್ರಸಂ. 3 ಕ್ರಸಂ. 3 
ನಂ. ಎ-ಗು ಎ-ಗು ಎ-ಗು ನಂ. ಎ-ಗು ಎ-ಗು ಎ-ಗು 
1 2 3 4 5 6 1 2 3 4 5 6 
4] ಸರ್ಕಾರಿ ಗೋಮಾಳ 14 63-30 63-30 ದ 1, 1) ಮುದ್ದಯ್ಯ ಬಿನ್‌ ದೊಡ್ಡಯ್ಯ 14 2-00 — 2-00 
2) ಕಂಬಯ್ಯ ಬಿನ್‌ ಪುಟ್ಟನರಸಯ್ಯ 2-00 — 2-00 
3) ಲಕ್ಷ್ಮಮ್ಮ ಕೋಂ ಹನುಮಯ್ಯ 2-00 ದ 2-00 
4) ರಂಗಯ್ಯ ಬಿನ್‌ ರಂಗಯ್ಯ 2-00 — 2-00 
5) ವೆಂಕಟಪ್ಪ ಬಿನ್‌ ಗಿರಿಯಪ್ಪ 2-00 ದ 2-00 
6) ಹನುಮಂತರಾಯಪ್ಪ ಬಿನ್‌ ಲೇಟ್‌ 2-00 — 2-00 
ನರಸಿಂಹಯ್ಯ 






































೪೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 























ವಿಧಿ 28(4)ರ ಅಧಿಸೂಚನೆಯಂತೆ ತಿದ್ದುಪಡಿಯಂತೆ 
ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಗೆಜೆಟ್‌ § ಗೆಜೆಟ್‌ ಪ 
ಚನ್ನ ಖಾತೆದಾರರ ಹೆಸರು ಸರ್ವೆ | ವಿಸೀರ್ಣ | ಖರಾಬ್‌ ಐನ್‌ [ಬೂ ಖಾತೆದಾರರ ಹೆಸರು ಸರ್ವೆ | ವಿಸೀರ್ಣ | ಖರಾಬ್‌ ಐನ್‌ 
ಕ್ರಸಂ. 5 ಕ್ರಸಂ. 5 
ನಂ. ಎ-ಗು ಎ-ಗು ಎ-ಗು ನಂ. ಎ-ಗು ಎ-ಗು ಎ-ಗು 
1 2 3 4 5 6 1 2 3 4 5 6 
7) ಹನುಮಂತಯ್ಯ ಬಿನ್‌ ಪುಟ್ಟಯ್ಯ, 2-00 — 2-00 


ಕೆ.ಪಿ.ನರಸಿಂಹಯ್ಯ ಬಿನ್‌ ಪುಟ್ಟಯ್ಯ, 


ನರಸಪ್ಪ ಬಿನ್‌ ಪುಟ್ಟಯ್ಯ, 



































8) ಶಿವಲಿಂಗಯ್ಯ ಬಿನ್‌ ವೆಂಕಟೇಶಯ್ಯ 2-00 ದ 2-00 

9) ಸಣ್ಣ ಭೀಮಯ್ಯ ಬಿನ್‌ 2-00 - 2-00 
ಹನುಮಂತಯ್ಯ 

10) ವೆಂಕಟಪ್ಪ ಬಿನ್‌ ಗಿರಿಯಪ್ಪ 2-00 ದ 2-00 

11) ರಾಮಯ್ಯ ಬಿನ್‌ ಭೀಮಯ್ಯ 1-00 ದ 1-00 
ದೊಡ್ಡರಂಗಯ್ಯ ಬಿನ್‌ ನಾಗಪ್ಪ 1-00 ದ 1-00 

12) ದೊಡ್ಡಮಲ್ಲಯ್ಯ ಬಿನ್‌ ಸಿದ್ದಯ್ಯ 2-00 ದ 2-00 

13) ರಂಗಸ್ವಾಮಯ್ಯ ಬಿನ್‌ ರಂಗಪ್ಪ 1-20 ದ 1-20 


ಸಾಕಮ ಕೋಂ ರಂಗಸ್ತಾಮಯ 
೬ ಯ ಸ್ರಿ 





14) ದೊಡ್ಡಯ್ಯ ಬಿನ್‌ ಜೋಗಪ್ಪ 2-07 ದ 2-07 





15) ತಿಮ್ಮಕ್ಕ ಕೋ೦ ನಂಜುಂಡಯ್ಯ, 2-00 — 2-00 
ರಾಮಚಂದ್ರಯ್ಯ ಬಿನ್‌ ತಿಮ್ಮಕ್ಕ, 


ಸಿದೇಶ್‌ ಮೆಗಾ, ತಾಯಿ ತಿಮಕ 
ಬ ಕ್ರ ಸು 





16) ಸಿದ್ದಯ್ಯ ಬಿನ್‌ ಓಬಳಯ್ಯ 2-00 — 2-00 









































17) ರಂಗಪ್ಪ ಬಿನ್‌ ರಂಗದಾಸಪ್ಪ 2-00 ದ 2-00 




















































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೭೧ 
ವಿಧಿ 28(4)ರ ಅಧಿಸೂಚನೆಯಂತೆ ತಿದ್ದುಪಡಿಯಂತೆ 
ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ ಸ್ವಾಧೀನಪಡಿಸಿಕೊಂಡ ಜಮೀನಿನ ವಿವರ 
ಗೆಜೆಟ್‌ § ಗೆಜೆಟ್‌ ಪ 
ಫಂ ಖಾತೆದಾರರ ಹೆಸರು ಸರ್ವೆ | ವಿಸೀರ್ಣ | ಖರಾಬ್‌ ಐನ್‌ ಕ್ಷಸ ಖಾತೆದಾರರ ಹೆಸರು ಸರ್ವೆ ವಿಸೀರ್ಣ | ಖರಾಬ್‌ ಐನ್‌ 
ಕ್ರಸಂ. 5 ಕ್ರಸಂ. 5 
ನಂ. ಎ-ಗು ಎ-ಗು ಎ-ಗು ನಂ. ಎ-ಗು ಎ-ಗು ಎ-ಗು 
1 2 3 4 5 6 1 2 3 4 5 6 
18) ಹಳ್ಳಿರಂಗಯ್ಯ ಬಿನ್‌ ಚಿಕ್ಕಣ್ಣ 2-00 ದ 2-00 
19) ಸರ್ಕಾರಿ ಗೋಮಾಳ 28-03 28-03 — 
ಒಟ್ಟು 63-30 28-03 35-27 
ಗ್ರಾಮ ಃ ಬಹುಜನಹಳ್ಳಿ ಹೋಬಳಿ ಃ ಕೋರ ತಾಲ್ಲೂಕು ಃ ತುಮಕೂರು ಜಿಲ್ಲೆಃ ತುಮಕೂರು 
9 ಸರ್ಕಾರಿ ಗೋಮಾಳ 10ರ 5-30 5-30 — 1. ಕೆಂಪಯ್ಯ ಬಿನ್‌ ರಂಗಯ್ಯ ಮತ್ತು 10ರ 4-35 1-15 3-20 
ಪೈಕಿ ಪುಟ್ಟನರಸಮ್ಮ ಕೋಂ ರಂಗಯ್ಯ ಪೈಕಿ 
2. ಸರ್ಕಾರಿ ಗೋಮಾಳ 1-28 1-28 ದ 
3. ಸರ್ಕಾರಿ ಗೋಮಾಳ 1-17 1-17 ದ 
ಒಟ್ಟು 8-00 4-20 3-20 
-: ಘೋಷ್ಟಾರೆ ದ 
ವಿಸ್ತೀರ್ಣ ಖರಾಬು ಐನ್‌ 
ಕ್ರ ಸಂ. ಗ್ರಾಮ 
(ಎ-ಗುಂ) (ಎ-ಗುಂ) (ಎ-ಗುಂ) 
1. ತಿಪ್ಪೇದಾಸರಹಳ್ಳಿ 63-30 28-03 35-27 
ಶ್ರ ಬಹುಜನಹಳ್ಳಿ 8-00 4-20 3-20 
71-30 32-23 39-07 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P.R. 1046 ಎಸ್‌.ಎನ್‌. ರಾಮಕೃಷ್ಣ, 
SC-60 


ಸರ್ಕಾರದ ಅಧೀನ ಕಾರ್ಯದರ್ಶಿ, (ಕೈ.ಅ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 





ಐಜಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 





ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 413 ಎಲ್‌ಜಿಬಿ 2015, ಬೆ೦ಗಳೂರು, ದಿನಾಂಕ: 08-12-2015 
ನಮೂನೆ 29 
68ನೇ ಪ್ರಕರಣದ (5)ನೇ ಉಪ-ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96. 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ (1964)ರ 68ನೇ ಪ್ರಕರಣದ (5)ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸದರಿ ಪ್ರಕರಣದ (1ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ: 05-03-2015ರ ತಹಶೀಲ್ದಾರ್‌, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಯಲಹಂಕ ರವರ ಸಂಖ್ಯೆ:ಎಲ್‌ಎನ್‌ಡಿ(ಎನ್‌ಎ)ಸಿಆರ್‌/763/13-14 ದಿನಾಂಕ: 23-12-2014 ಕ್ರಮ ಸಂಖ್ಯೆಯ ಪ್ರಕಟಣೆಯ 


ಸ ದೊ 


ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ “ಗುಂಡುತೋಪು” ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ ಹಾಗೂ ಜಿಲ್ಲಾಧಿಕಾರಿ, ಬೆ೦ಗಳೂರು 
ಜಿಲ್ಲೆ ಇವರ ವರದಿ ಮೇರೆಗೆ ಪರಿಶೀಲಿಸಿದ ನಂತರ ಗು೦ಡುತೋಪು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 























ಅನುಸೂಚಿ 
ಜಮೀನು ಇರುವ ಗ್ರಾಮ ವೆಂಕಟಾಲ 
ತಾಲ್ಲೂಕು ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು 
ಜಿಲ್ಲೆ ಬೆ೦ಗಳೂರು ನಗರ ಜಿಲ್ಲೆ 
ಸದರಿ ಭಾಗದ ವರ್ಣನೆ ಸರ್ವೆ ನಂ.24ರಲ್ಲಿ 1-09 ಗುಂಟೆ ಸರ್ಕಾರಿ ಗುಂಡು ತೋಪು 
ಸರಿ ಸುಮಾರು ವಿಸ್ತೀರ್ಣ ಸರ್ವೆ ನಂ.24ರಲ್ಲಿ 0-01 ಗುಂಟೆ 
ಸಾರ್ವಜನಿಕ ರಸ್ತೆ / ಬೀದಿ /ಗಲ್ಲಿ / ದಾರಿ | ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ವೆಂಕಟಾಲ 
ಅಥವಾ ಅದರ ಭಾಗ ಗ್ರಾಮದ ಸ.ನಂ.24 ರಲ್ಲಿ 0-01 ಗುಂಟೆ ಸರ್ಕಾರಿ ಗುಂಡುತೋಪು ಜಮೀನು. 
ಮೇರೆಗಳು ಪೂರ್ವಕ್ಕೆ - ಬೆಂಗಳೂರಿನಿಂದ ದೇವನಹಳ್ಳಿ ರಸ್ತೆ 


ಪಶ್ಚಿಮಕ್ಕೆ - ಸರ್ವೆ ನಂ.25 


ಉ ರಕ್ಕೆ — ರಿ.ಸ.ನಂ.24ರ ಉಳಿಕೆ ಜಮೀನು 


pr) 











ದಕ್ಷಿಣಕ್ಕೆ — ರಿ.ಸ.ನಂ.25ರ ರಸ್ತೆ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR. 1045 ಉಮಾದೇವಿ 
50-25 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಮಂಜೂರಾತಿ-1. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ೪೭೭೩ 





ವಾಣಿಜ್ಯ ತೆರಿಗೆಗಳ ಇಲಾಖೆ 


ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಲೆಕ್ಕಪರಿಶೋಧನೆ)-1, ಮೈಸೂರು, ಇವರ ಕಛೇರಿಯ ನಡವಳಿಗಳು 
ಪ್ರಸ್ತುತ : ಡಾ| ಬಿ.ಟಿ. ಬಾಣೇಗೌಡ, 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, 
(ಲೆಕ್ಕಪರಿಶೋಧನರ)-1, 


ಮೈಸೂರು. 


ವಿಷಯ : ಮೆ: ಬಾಲಾಜಿ ಆಟೋಟೆಕ್‌ ಪ್ರೆ 


ಪ್ರೈ. ಲ್ಲಿ. (ಟಿನ್‌ 29290489751) ಇವರ 'ಸಿ' ನಮೂನೆಗಳು 
ಕಳೆದುಹೋಗಿರುವ ಬಗ್ಗೆ. 


ಉಲ್ಲೇಖ: 1 ವರ್ತಕರ ಮನವಿ ಪತ್ರ ದಿನಾಂಕ: 11/05/2015. 
2) ಕೇಂದ್ರ ಮಾರಾಟ ತೆರಿಗೆ ನಿಯಮಾವಳಿಗಳು, 1957 ನಿಯಮ 12(2) 


(ಕ 
i 
2೭೬ 


ಮೆ: ಬಾಲಾಜಿ ಆಟೋಟೆಕ್‌ ಪ್ರೈವೇಟ್‌ ಲಿಮಿಟೆಡ್‌, ಮೈಸೂರು ಕಮಾತೆ ಸಂಖ್ಯೆ 20530456/ ಕೇಮಾತೆ. 20580459 (ಟಿನ್‌ 29290489751) 
ಇವರು ಉಲ್ಲೇಖ (1)ರ ಪತ್ರದಲ್ಲಿ ಸದರಿಯವರು ಮೇ: ಅಡ್ಡಾನ್ಸ್‌ ಕೂಲಿಂಗ್‌ ಸಿಸ್ಟಮ್‌ ಪ್ರೈವೇಟ್‌ ಲಿಮೀಟೆಡ್‌, ಮುಂಬೈ-700102 ಕೇಂದ್ರ ಮಾರಾಟ ತೆರಿಗೆ 
ನೋಂದಣಿ ಸಂಖ್ಯೆ 27140002296ಸಿ ಇವರಿಗೆ ಪೂರ್ಣವಾಗಿ ಭರ್ತಿ ಮಾಡಿ ನೀಡಲಾಗಿದ್ದ ಸಿ ನಮೂನೆಯ ಮೂಲ ಪತ್ರ ಸಂಖ್ಯೆ ಟಿ.ಸಿ.ಕೆ 2824807 
(ಒಂದು ನಮೂನೆ) ಕಳೆದು ಹೋಗಿರುವ ಹಿನ್ನೆಲೆಯಲ್ಲಿ ನಕಲಿ ಸಿ ನಮೂನೆಗಳನ್ನು ನೀಡಬೇಕೆಂದು ಕೋರಿ ಪೂರಕವಾಗಿ ಕೆಳಕಂಡ ದಾಖಲೆಗಳನ್ನು 
ಕಛೇರಿಗೆ ಸಲ್ಲಿಸಿರುತ್ತಾರೆ. 

1) ಮೆ: ಅಡ್ಡಾನ್ಸ್‌ ಕೂಲಿಂಗ್‌ ಸಿಸ್ಟಮ್‌ ಪ್ರೈವೇಟ್‌ ಲಿಮಿಟೆಡ್‌, ಮುಂಬೈ ಇವರು ಮಹಾರಾಷ್ಟ್ರ ದಿನಪತ್ರಿಕೆಗಳಾದ ದ ಫ್ರೀ ಪ್ರಸ್‌ ಜರ್ನಲ್‌ ಮತ್ತು ನವ 
ಶಾಕ್‌ ಎಂಬ ದಿನಪತ್ರಿಕೆಗಳಲ್ಲಿ ದಿನಾಂಕ 11 ಡಿಸೆಂಬರ್‌ 2013 ರಂದು ಪತ್ರಿಕಾ ಪ್ರಕಟಣೆ ನೀಡಿರುವ ಪತ್ರಕೆಗಳ ಜೆರಾಕ್ಸ್‌ ಪ್ರತಿಗಳು. 


2) “ಸಿ” ನಮೂನೆ ಕಳದುಹೋಗಿರುವುದಕ್ಕೆ ಸ್ಥಳೀಯ ಠಾಣಾಧಿಕಾರಿ, ಪೊಲೀಸ್‌ ಠಾಣಾ ಅಮಲ್‌ದಾರ್‌, ರಬಲೆ ಎ೦. ಡಿ.ಸಿ. ಪೊಲೀಸ್‌ ಠಾಣಾ 
ನ್ಯೂ ಮುಂಬೈ ಮಹಾರಾಷ್ಟ್ರ, ಇವರಲ್ಲಿ ದಾಖಲಿಸಿರುವ ಎಫ್‌.ಐ.ಆರ್‌ ಪ್ರತಿ. 
ಈ 
3) ಸದರಿ “ಸಿ ನಮೂನೆಗೆ ಸಂಬಂಧಿಸಿದ ತೆರಿಗೆ ಬಾಧ್ಯತೆ ಭರಿಸುವುದಾಗಿ ಮೆ: ಅಡ್ವಾನ್ಸ್‌ ಕೂಲಿಂಗ್‌ ಸಿಸ್ಟಮ್‌ ಪ್ರೈವೇಟ್‌ ಲಿಮಿಟೆಡ್‌, ಇವರು 
ನೀಡಿರುವ 176677/1)/ 80೧6 ಪ್ರತಿ 


4) ಮೆ: ಬಾಲಾಜಿ ಆಟೋಟೆಕ್‌ ಪ್ರೈವೇಟ್‌ ಲಿಮಿಟೆಡ್‌, ಮೈಸೂರು ಇವರು ಇ ಪ್ರಕರಣದಲ್ಲಿ ತೆರಿಗೆ ಬಾದ್ಯತೆ ಬಂದ ಪಕ್ಷದಲ್ಲಿ ತೆರಿಗೆಯನ್ನು 
ಇಲಾಖೆಗೆ ಭರಿಸುವುದಾಗಿ ಪ್ರಮಾಣೀಕರಿಸಿ ಸಲ್ಲಿಸಿರುವ ।ಗರೇಗy 8070 ಜೆರಾಕ್ಟ್‌ ಪ್ರತಿ. 


ಆದೇಶ ಸಂಖ್ಯೆ: ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, (ಲೆ.ಪ) -1, ಮೈ.ಸಂ. 01/2015-16, ದಿನಾಂಕ: 22-09-2015. 


ಪ್ರಸ್ತಾವನೆಯಲ್ಲಿ ಚರ್ಚಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕೇಂದ್ರ ಮಾರಾಟ ತೆರಿಗೆ ನಿಯಮ, 12(2)ರಂತೆ ಮೆ: ಬಾಲಾಜಿ ಆಟೋಟೆಕ್‌ 
ಪ್ರೈವೇಟ್‌ ಲಿಮಿಟೆಡ್‌, ಮೈಸೂರು ಇವರಿಗೆ ಈ ಕಛೇರಿಯಿಂದ ನೀಡಲಾಗಿದ್ದ "ಸಿ' ನಮೂನೆ ಸಂಖ್ಯೆ ಟಿ.ಸಿ.ಕೆ 2824807(ಒಟ್ಟು ಒಂದು ನಮೂನೆ ಮಾತ್ರ 
ರದ್ದುಗೊಳಿಸಿ ಆದೇಶಿಸಲಾಗಿದೆ. 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, 
(ಮೌಲ್ಯವರ್ಧಿತ ತೆರಿಗೆ, ಲೆಕ್ಕ ಪರಿಶೋಧನೆ-1) 


ಮೈಸೂರು. 
COMMERCIAL TAXES DEPARTMENT 


OFFICE OF THE DEPUTY COMMISSIONER OF COMMERICAL TAXES (AUDIT-1) MYSURU, SHESHADRI 
BUILDING, DEWAN’S ROAD, MYSURU-570024. 


NOTIFICATION NO. DCCT. (AUDIT-1) MYS,/2015-16, DATED 22-9-2015. 
Notified Authority Under Rules, 6 (e) and (i) of Central Sales Tax (Karnataka) Rules 1957. 


By vertue of the provisions of Rule, 12(2) of the CST (R&T) Rules, 1957, it is hereby notified for general information that the 
declaration in “C” Forms shown below are declared to be lost in the custody of selling dealer and also to be absolete and invalied. 


೪೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 











Name & Address of the 
































Number Registration The Address of 
dealer to whom Date of 
(Including Certification the dealer to Whether 
sl declaration form's 15 / issue of 
code No) of 3 No. of the whom the lost/stolen/| Remarks 
No. issued by the Forms by 
declaration ತ dealer under declarations destroyed 
department with date of the Dealer 
forms lost/ CST Act 1956 1876 sent 
“C” forms issued 
1 SL No. M/s, Balaji Auto tech Pvt 20580459 M/s, Advance 03-09-2005 Lost Duly 
TCK Ltd. Mysuru (TIN- Cooling Systems completed 
2824807 29290489751) Pvt, Ltd Mumbai- form 
400102 
PR. 915 Deputy Commissioner of Commercial Taxes (Audit-1), 
50.05 Mysuru Division, Mysuru. 


ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆ ಅಧಿಕಾರಿ, ಉಪಮೌಲ್ಯವರ್ಧಿತ ತೆರಿಗೆ ಕಛೇರಿ- 193, ಹುಣಸೂರು, ಇವರ ಕಛೇರಿಯ ನಡವಳಿಗಳು 


ಪ್ರಸ್ತುತ : ಹೆಚ್‌.ಎನ್‌. ನಟರಾಜ್‌, 
ವಾಣಿಜ್ಯ ತೆರಿಗೆ ಅಧಿಕಾರಿ, 
ವಿ.ಎಸ್‌.ಓ-193, 


ವಿಷಯ : ಮೆ। ಮಣಿಯೋಗ್‌ ಟೆಕ್ಸ್‌ಟೈಲ್ಸ್‌ ಪ್ರೈ.ಲಿ. ಪಿರಿಯಾಪಟ್ಟಣ/ತಾಲ್ಲೂಕು. ಟಿನ್‌ (29410800667) ಇವರ 
“೫-1 ನಮೂನೆಗಳು ಕಳೆದುಹೋಗಿರುವ ಬಗ್ಗೆ. 


ಉಲ್ಲೇಖ :..1) ವರ್ತಕರ ಮನವಿ ಪತ್ರ ದಿನಾಂಕ: 30.10.2014. 
2) ಈ ಕಛೇರಿಯ ಹಿಂಬರಹ ಪತ್ರ ಸಂಖ್ಯೆ: ವಾತೆಅ/ವಿಎಸ್‌ಓ-193/ಟಿ-1624/14-15, ದಿನಾಂಕ: 7.112014. 
3) ಕೇಂದ್ರ ಮಾರಾಟ ತೆರಿಗೆ ನಿಯಮಾವಳಿಗಳು, 1957 ನಿಯಮ-12.(2) 


ಮೆ॥ ಮಣಿಯೋಗ್‌ ಟೆಕ್ಸ್‌ಟೈಲ್ಸ್‌ ಪೈ.ಲಿ. #2. ಸೀಗೂರು ಗ್ರಾಮ ಪಿರಿಯಾಪಟ್ಟಣ ತಾಲ್ಲೂಕು , ಮೈಸೂರು ಜಿಲ್ಲೆ. (Sn Ganesh Spinners a 
Unit of Mis Maniyog Textiles Pvt Ltd.,) TIN : 29410800667 ಇವರು ಉಲ್ಲೇಖ (1) ರ ಪತ್ರದಲ್ಲಿ ಸದರಿಯವರು MS Archana Textiles 
Corporations, Maharashtra, (TIN : 271503291320) ಇವರಿಗೆ 2010-11ನೇ ಸಾಲಿಗೆ ಪೂರ್ಣವಾಗಿ ಭರ್ತಿ ಮಾಡಿ ನೀಡಲಾಗಿದ್ದ “5-1” ನಮೂನೆಗಳ 
ಮೂಲ ಪತ್ರ ಸಂಖ್ಯೆ Sl. E. No. 0106223, Sl. E. No. 0106226, Sl. E. No. 0106229, ಮತ್ತು Sl. E. No. 0106231, (ಒಟ್ಟು 4 ನಮೂನೆ)ಗಳು 
ಕಳೆದುಹೋಗಿರುವ ಹಿನ್ನೆಲೆಯಲ್ಲಿ ನಕಲಿ “5-1” ನಮೂನೆಗಳನ್ನು ನೀಡಬೇಕೆಂದು ಕೋರಿ ಪೂರಕವಾಗಿ ಕೆಳಕಂಡ ದಾಖಲೆಗಳು/ಪ್ರತಿಗಳನ್ನು ಕಛೇರಿಗೆ 
ಸಲ್ಲಿಸಿರುತ್ತಾರೆ. 
1) MIS Archana Textiles Corporations, Maharashtra ಇವರ ಮಹಾರಾಷ್ಟ್ರ ರಾಜ್ಯದ ದಿನಪತ್ರಿಕೆಗಳಾದ 0೩1 Agradಗಂಂt ಮತ್ತು 
Rashtrageet ಎ೦ಬ ದಿನಪತ್ರಿಕೆಗಳಲ್ಲಿ ದಿ: 03.09.2014 ರಂದು ಪತ್ರಿಕಾ ಪ್ರಕಟಣೆ ನೀಡಿರುವ ಪತ್ರಿಕೆಗಳ ಪ್ರತಿಗಳು. 


2) “5-1” ನಮೂನೆಗಳು ಕಳೆದುಹೋಗಿರುವುದಕ್ಕೆ ಸ್ಥಳೀಯ ಠಾಣಾಧಿಕಾರಿ, ಪೊಲೀಸ್‌ ಉಪನಿರೀಕ್ಷಕರು, G೩vbhag Police Station, 
Ichalkaranji, Hatkangale Taluk, Kolhapur District, Maharashtra State 416115, ಇವರಲ್ಲಿ ದಾಖಲಿಸಿರುವ ಎಫ್‌.ಐ.ಆರ್‌. ಪ್ರತಿ. 


3) ಸದರಿ “5-1” ನಮೂನೆಗಳಿಗೆ ಸಂಬಂಧಿಸಿದಂತೆ ತೆರಿಗೆ ಬಾಧ್ಯತೆ ಭರಿಸುವುದಾಗಿ IS Archana Textiles Corporation, Maharashtra, 
ಇವರು ನೀಡಿರುವ 1೧6677//0/ 8006 ಪ್ರತಿ. 


4) MIS Maniyog Textiles Pvt Ltd., Periyapatna ಇವರು ಈ ಪ್ರಕರಣದಲ್ಲಿ ತೆರಿಗೆ ಬಾಧ್ಯತೆ ಬಂದ ಪಕ್ಷದಲ್ಲಿ ತೆರಿಗೆಯನ್ನು ಇಲಾಖೆಗೆ 
ಭರಿಸುವುದಾಗಿ ಪ್ರಮಾಣೀಕರಿಸಿ ಸಲ್ಲಿಸಿರುವ Indemnity Bond. 


ಆದೇಶ ಸಂಖ್ಯೆ: ವಾಣಿಜ್ಯ ತೆರಿಗೆ ಅಧಿಕಾರಿ, ಸ್ವಮೌ.ತೆ-193/ಸಂಖ್ಯೆ: 19/2015-16, ದಿನಾಂಕ: 14-09-2015 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕೇಂದ್ರ ಮಾರಾಟ ತೆರಿಗೆ ನಿಯಮಾವಳಿಗಳು, 1956 ನಿಯಮ 12(2) ರಂತೆ 
ಮೇ॥ ಮಣಿಯೋಗ್‌ ಟಿಕ್ಸ್‌ಟೈಲ್ಸ್‌ ಪ್ರೈ.ಲಿ. ಪಿರಿಯಾಪಟ್ಟಣ, (Sri Ganesh Spinners a Unit of M/s Maniyog Textiles Pvt 1.10.,) ಇವರಿಗೆ ಈ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ 


೪೭೭೫ 





ಕಛೇರಿಯಿಂದ ನೀಡಲಾಗಿದ್ದ “0-1'' ನಮೂನೆಗಳ ಸಂಖ್ಯೆಗಳು : 


ಮತ್ತು $1. E. No. 0106231, (ಒಟ್ಟು 4 ನಮೂನೆ)ಗಳನ್ನು ರದ್ದುಗೊಳಿಸಿ ಆದೇಶಿಸಲಾಗಿದೆ. 


COMMERCIAL TAX DEPARTMENT 


ವಾಣಿಜ್ಯ ತೆರಿಗೆ ಅಧಿಕಾರಿ, 


ವಿ.ಎಸ್‌.ಓ-193, ಹುಣಸೂರು. 


ಸಂಖ್ಯೆ 51.8, No. 0106223, SI. E. No. 0106226, SI. E. No. 0106229, 


OFFICE OF THE COMMERICIAL TAX OFFICER, V.S.0,-193, KALLIESHWARA COMPLEX, GOKUL ROAD, 
HUNSUR-571105. 


NOTIFICATION No. ..... CTO, V.S.0,-193/15-16, DATED: 14.09.2015. 
Notified Authority Under Rules 6(1) of the CST (Karnataka) Rules 1957. 


By virtue of the provisions of Rule, 12(2) of the CST (R&T) Rules, 1957, it is hereby notified for general information that the 
declaration in “E-1” forms shown below are declared to be lost in the custody of selling dealer and also to be obsolete and invalid. 












































Number 
Name & Address of the 
(Including Registration The Address of 
dealer to whom Date of 
code No.) of K 2 Certificate No. the dealer to R Whether 
Sl. declaration forms is issue of 
declaration of the dealer who the lost/stolen Remarks 
No. lare issued by the Forms by 
forms under CST Act declarations destroyed 
department with date of the dealer 
lost/destroye 1956 lare sent 
“E-1” form issued. 
d/stolen. 
1 Sl. E.No. M/s. Maniyog Textiles Pvt | 29410800667 M/s. Archana 08-04-2011 Lost Duly 
0106223 Ltd. Periyapatna-571107 Textile completed 
Corporation.lcha form 
Ikarangi, 
Maharastra- 
416115, TIN: 
271503291320 
2 Sl. E.No. -do- -do- -do- 08-04-2011 Lost -do- 
0106226 
3 Sl. E.No. -do- -do- -do- 08-04-2011 Lost -do- 
0106229 
4 Sl. E.No. -do- -do- -do- 08-04-2011 Lost -do- 
0106231 
PR. 917 H.N. NATARAJ 
50.05 Commercial Tax Officer, 


V.S.0-193, Hunsur. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 179 ಸಿಜಿಇ 2015, ಬೆಂಗಳೂರು, ದಿನಾಂಕ :23-09-2015. 


ರಾಜ್ಯ ಸರ್ಕಾರವು ತುರ್ತು ಸ್ಥಿತಿಯಲ್ಲಿ ಸಮಗ್ರ ತುರ್ತು ನಿರ್ವಾಹಣಾ ಪ್ರತಿಕ್ರಿಯೆ ಸೇವೆಯನ್ನು ಸಾರ್ವಜನಿಕರಿಗೆ ತುರ್ತು ಸಂದರ್ಭಗಳಾದ ರಸ್ತೆ 
ಅಪಘಾತ, ವೈದ್ಯಕೀಯ, ಅಗ್ನಿದುರಂತದ೦ಂತಹ ಸಂದರ್ಭಗಳಲ್ಲಿ ಅನುಕೂಲವಾಗಲು ಖಾಸಗಿ ಸಹಭಾಗಿತ್ವದಲ್ಲಿ ಆರೋಗ್ಯ ಕವಚ- 108 ಆಂಬ್ಯುಲೆನ್ಸ್‌ 
ಸೇವೆಯನ್ನು ಸರ್ಕಾರದ ಆದೇಶ ಸಂಖ್ಯೆ ಆಕುಕ 10 ಎಸ್‌ಟಿಕ್ಕೂ 2007, ದಿನಾಂಕ: 11.08.2008ರ ಆದೇಶದಲ್ಲಿ ಇ.ಎಂ.ಆರ್‌.ಐ. ಸಂಸ್ಥೆಯವರ ಮೂಲಕ 
ಜಾರಿಗೊಳಿಸಲು ಮಂಜೂರಾತಿ ನೀಡಲಾಗಿದೆ, ದಿನಾಂಕ: 14.08.2008 ಮತ್ತು ತಿದ್ದುಪಡಿ ಆದೇಶ ದಿನಾಂಕ: 10.08.2012ರಲ್ಲಿ ಕರ್ನಾಟಕ ಸರ್ಕಾರ ಮತ್ತು 
ಇ.ಎಂ.ಆರ್‌.ಐ ಸಂಸ್ಥೆಗೆ ವಾಹನಗಳ ನಿರ್ವಹಣೆ ಕರ್ತವ್ಯ ಜವಾಬ್ದಾರಿಯ ಬಗ್ಗೆ ಒಡಂಬಡಿಕೆಯಾಗಿರುತ್ತದೆ. 


ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್‌ ವಾಹನಗಳಲ್ಲಿ ಇ.ಎಂ.ಟಿ ಮತ್ತು ಪೈಲೆಟ್‌ಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, ಆರೋಗ್ಯ ಕವಚ 108 
ಆಂಬ್ಯುಲೆನ್ಸ್‌ ಸೇವೆಯು ದಿನದ 24 ಗಂಟೆ 365 ದಿನಗಳು ಸಾರ್ವಜನಿಕ ಸೇವೆಗೆ ಲಭ್ಯವಿದ್ದು, ಸದರಿ ವಾಹನಗಳ ನಿರ್ವಹಣೆಗೆ ಅನುದಾನವನ್ನು 
ಸರ್ಕಾರದಿಂದ ಭರಿಸಲಾಗುತ್ತಿದೆ. 








R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 


೪೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೭, ೨೦೧೫ ಭಾಗ ೩ 














ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್‌ ಸೇವೆಯು ಪೋಲೀಸ್‌, ವೈದ್ಯಕೀಯ ಅಗ್ನಿದುರಂತ, ಗರ್ಭಿಣಿ ಸ್ತ್ರೀಯರು ಮತ್ತು ಹೆರಿಗೆ ಸಂಬಂಧಿತ ತುರ್ತು 
ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸುತ್ತಿರುವುದರಿ೦ದ ಸದರಿ ಸೇವೆಯು ಅತ್ಯಾವಶ್ಯಕ ಸೇವೆಯಾಗಿರುತ್ತದೆ. 


ಕರ್ತವ್ಯ ನಿರ್ವಹಿಸುತ್ತಿರುವ ಇ.ಎಂ.ಟಿ. ಪೈಲೆಟ್‌ಗಳು ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಪದೇ ಪದೇ ಮುಷ್ಕರ ಹೂಡುತ್ತಿದ್ದು, ಈ 
ಅತ್ಯವಶ್ಯಕವಾದ ತುರ್ತು ಸೇವೆಯನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ಒದಗಿಸುವಲ್ಲಿ ತೊಂದರೆಯಾಗುತ್ತಿರುತ್ತದೆ. ಅಲ್ಲದೇ 108 ಆಂಬ್ಯುಲೆನ್ಸ್‌ಗೆ 
ಸಂಬಂಧಿಸಿದ ಎಲ್ಲಾ ಸೇವೆಗಳು “ಸಂವಿಧಾನದ ಏಳನೇ ಅನುಸೂಚಿಯ ॥ ನೇ ಪಟ್ಟಿಯಡಿಯಲ್ಲಿ ರಾಜ್ಯ ವಿಧಾನಮ೦ಡಲವು ಕಾನೂನುಗಳನ್ನು ರಚಿಸಲು 
ಅಧಿಕಾರ ಹೊಂದಿದೆ. ಆದ್ದರಿಂದ, ಈ ವಿಷಯಕ್ಕೆ ಸಂಬಂಧಿಸಿದಂತಹ ಕೆಲಸ ಮಾಡಲು ನಿರಾಕರಿಸಿದರೆ, ಸಾರ್ವಜನಿಕ ಬಳಕೆ ಸೇವೆಗಳನ್ನು ಅಥವಾ 
ಸಾರ್ವಜನಿಕ ಭದ್ರತೆಯನ್ನು ನಿರ್ವಹಿಸಿಕೊ೦ಡು ಬರುವುದಕ್ಕೆ ಅಥವಾ ಸಮುದಾಯದ ಜೀವನಕ್ಕೆ ಅವಶ್ಯವಾದ ಸರಬರಾಜುಗಳನ್ನು ಹಾಗೂ ಸೇವೆಯನ್ನು 
ನಿರ್ವಹಿಸಿಕೊಂಡು ಬರುವುದಕ್ಕೆ ತೊಂದರೆ ಉಂಟಾಗುತ್ತದೆ ಅಥವಾ ಸಮುದಾಯವನ್ನು ಬಹಳ ಕಪ್ಪಕ್ಕೆ ಈಡು ಮಾಡುತ್ತದೆ ಎಂದು ಸರ್ಕಾರವು 
ಅಭಿಪ್ರಾಯಪಡುತ್ತದೆ. 

ಆದ್ದರಿಂದ, ಕರ್ನಾಟಕ ಅತ್ಯಾವಶ್ಯಕ ಸೇವೆಗಳ ನಿರ್ವಹಣಾ ಅಧಿನಿಯಮ, 2013 (2015ರ ಕರ್ನಾಟಕ ಅಧಿನಿಯಮ 25) ರ 2ನೇ ಪ್ರಕರಣದ, 
(1ನೇ ಉಪ ಪ್ರಕರಣದ (ಎ) ಖಂಡದ (1) ನೇ ಉಪ ಖಂಡದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಾಜ್ಯ ಸರ್ಕಾರವು 108 ಆಂಬ್ಯುಲೆನ್ಸ್‌ ಸೇವೆಗೆ 
ಸೇರಿದ ಎಲ್ಲಾ ಸೇವೆ ಅಥವಾ ಉದ್ಯೋಗ ವರ್ಗಗಳನ್ನು ಈ ಅಧಿನಿಯಮದ ಉದ್ದೇಶಗಳಿಗಾಗಿ ಅತ್ಯಾವಶ್ಯಕ ಸೇವೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌.ವಿ.ಕಲಾವತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
(ಆರೋಗ್ಯ 1&2) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


PR. 918 
50.50 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


